KA / BG- GPO / 2515 / WPP -47 / 2009 - 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ಡಿಸೆಂಬರ್ ೩೦ , ೨೦೧೦ , ( ಪುಷ್ಯ ೯ , ಶಕ ವರ್ಷ ೧೯೩೨) ಸಂಚಿಕೆ ೫೧ 

- ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 

ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಸುತ್ತೋಲೆ| 
ಸಂಖ್ಯೆ : ಸಿಆಸುಇ 78 ಕತವ 2010 ಬೆಂಗಳೂರು, ದಿನಾಂಕ: 25 - 10 - 2010 
ವಿಷಯ : ಜಿಲ್ಲಾಧಿಕಾರಿಗಳ ಕಛೇರಿ ಮತ್ತು ಅವರ ಅಧೀನ ಕಛೇರಿಗಳ /ಕ್ಷೇತ್ರೀಯ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ 

ನೌಕರರಲ್ಲಿ ಸಮಯಪ್ರಜ್ಞೆ ಕಾರ್ಯನಿಷ್ಠೆ ಮತ್ತು ಜಾಗೃತಿ ಉಂಟು ಮಾಡುವ ಬಗ್ಗೆ ಹಾಗೂ ಕಡತ ವಿಲೇವಾರಿ ಮಾಡುವ ಕುರಿತು. 
ಉಲ್ಲೇಖ : 1. ದಿನಾಂಕ: 18 - 06 -99ರ ಸುತ್ತೋಲೆ ಸಂಖ್ಯೆ : ಸಿಆಸುಇ 21 ತಎಇ 99. 

2 . ದಿನಾಂಕ: 12 - 07 -2004ರ ಸುತ್ತೋಲೆಸಂಖ್ಯೆ: ಸಿಆಸುಇ 27 ತಎಇ 2004, 
3, ದಿನಾಂಕ: 25- 02 -2008ರ ಸುತ್ತೋಲೆ ಸಂಖ್ಯೆ : ಸಿಆಸುಇ 20 ಕತವ 2008. 


ಮೇಲಿನ ವಿಷಯದ ಬಗ್ಗೆ ಉಲ್ಲೇಖಿತ ಸುತ್ತೋಲೆಗಳತ್ತ ತಮ್ಮ ಗಮನ ಸೆಳೆಯಲಾಗಿದೆ. ಸರ್ಕಾರಿ ನೌಕರರಲ್ಲಿ ಹಾಜರಾತಿ ಮತ್ತು ಸಮಯಪ್ರಜ್ಞೆ 
ಮೂಡಿಸುವ ಬಗ್ಗೆ ಈ ಕೆಳಕಂಡಂತೆ ಸೂಚನೆಗಳನ್ನು ಪುನರುಚ್ಚರಿಸಲಾಗಿದೆ. 

1. ಜಿಲ್ಲಾಧಿಕಾರಿಗಳ ಕಛೇರಿಗಳ ಕಛೇರಿ ಮತ್ತು ಅವರ ಅಧೀನದಲ್ಲಿ ಬರುವ ಕ್ಷೇತ್ರೀಯ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ 

ನೌಕರರು ಸಮಯ ಪ್ರಜ್ಞೆಯನ್ನು ಪಾಲಿಸತಕ್ಕದ್ದು ಹಾಗೂ ಕಛೇರಿಗೆ ಬಂದ ನಂತರ ತಮ್ಮ ಸ್ಥಾನಗಳಲ್ಲಿ ಇರತಕ್ಕದ್ದು ಮತ್ತು ಕಛೇರಿಗಳಲ್ಲಿ 

ಚಲನವಲನ ವಹಿಯನ್ನು ಕಡ್ಡಾಯವಾಗಿ ನಿರ್ವಹಿಸುವುದು . 
2. ಸಿಬ್ಬಂದಿ ವರ್ಗದವರ ಹಾಜರಾತಿಯನ್ನು ಪ್ರತಿ ದಿನ ಕಛೇರಿಯ ಮುಖ್ಯಸ್ಥರು ಪರಿಶೀಲಿಸತಕ್ಕದ್ದು . 
3. ಇಲಾಖಾ ಮುಖ್ಯಸ್ಥರು ತಮ್ಮ ಅಧೀನದಲ್ಲಿ ಬರುವ ಕಛೇರಿಗಳಲ್ಲಿನ ಶಾಖೆಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಹಾಜರಾತಿ ತಪಾಸಣೆ ಹಾಗೂ 

ಬಾಕಿ ಇರುವ ಕಡತಗಳ ಪರಿಶೀಲನೆ ನಡೆಸಿ ಕಡತ ಮುಕ್ತಾಯ ಮಾಡಲು ಕ್ರಮ ಕೈಗೊಳ್ಳುವುದು. 
4. ಕಛೇರಿಯ ನಿಗದಿತ ಸಮಯವನ್ನು ಪಾಲಿಸದೇ ಇರುವ ಸಿಬ್ಬಂದಿಗಳಿಗೆ ಲಿಖಿತ ಮೂಲಕ ಎಚ್ಚರಿಕೆಯನ್ನು ನೀಡುವುದು. 
5. ಕ್ಷೇತ್ರೀಯ ಇಲಾಖೆಗಳು ತಮ್ಮ ಅಧೀನದಲ್ಲಿ ಬರುವ ಸರ್ಕಾರಿ ಕಛೇರಿಗಳ ತಪಾಸಣೆಯನ್ನು ಪ್ರತಿ ಮೂರು ತಿಂಗಳಲ್ಲಿ ಸವಿವರ 

ತಪಾಸಣೆ ನಡೆಸತಕ್ಕದ್ದು. 
6. ಕ್ಷೇತ್ರೀಯ ಇಲಾಖೆಗಳಲ್ಲಿ ಕಡತ ವಿಲೇವಾರಿಯನ್ನು ಶೇಕಡ 20ಕ್ಕೂ ಮೇಲ್ಪಟ್ಟು ಮಾಡಲು ಆಂತರಿಕ ಗುರಿ ನಿಗದಿಪಡಿಸುವುದು . 


- 


ಎಂ .ಎನ್. ವಿದ್ಯಾಶಂಕರ್ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ( ಪ್ರಭಾರ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ಆಡಳಿತ ಸುಧಾರಣೆ) 


ಪಿ . ಆರ್. 2693 


( ೩೩೩೭) 


೩೩೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


ಭಾಗ - ೧ 


Sub : 
Read: 


FINANCE SECRETARIAT 
Timely payment of compensation for land acquisition . 
(0) O . M No. FD 48 BGL 2004, dated: 15 - 1- 2005 . 
(i) G . 0 . No . FD 1 TFP 2010, dated: 20- 04 - 2010 . 


In the O .M . under ref (i) the procedure for payment of compensation for land acquisition following court decrees has been 
reiterated so that the Department/Land Acquisition Officers can obtain timely releases. In the G .O . under ref (ii) the latest delegation 
of power for release of funds has been prescribed , which continues the previous delegation in Government Order No. FD 1 TFP 
2008 , dated 16 -05 -2008 in respect of releases under capital head , stipulating that Rs. 100 .00 lakh at a time and Rs . 500 .00 lakh in 
a month can be released by the Secretaries . Since land acquisition payments related to capital works are made from capital head of 
account, proposals are being sent to Finance Department wherever the amount to be paid is more than Rs. 100.00 lakh . In order to 
expedite such mandatory payments it is desirable to make the delegated powers more effective. Hence the following order. 

Order No . FD 1 TFP 2010 , Bangalore , Dated : 20 - 10 - 2010 . 
In continuation of the O .M . under ref (i) and in partial modification of the order under ref (ii), financial powers to release 
necessary amount for land acquisition payment is further delegated to the Principal Secretary /Secretary , to the extent of Rs . 500 .00 
lakh in one case and Rs. 2500 .00 lakh in a month , subject to the over- all availability of budgetary grants , and also subject to the 
condition that the competent authority in the Administrative Department examines the appropriateness of the Award , veracity of the 
claim and arithmetical calculations , and that the Principal Secretary /Secretary is satisfied , in consultation with the Revenue/Law 
Departments that filing of appeal is not reasonable . 

By Order and in the name of the Governor of Karnataka 

Ajay Seth 
P . R . No . 2694 

Secretary to Government (B & R ) 

Finance Department. 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆಯ ಸೇಡಂ ತಾಲ್ಲೂಕಿನ ಆರ್‌. ಆರ್‌. ಆರ್‌. ಯೋಜನೆಯಡಿಯ ( ಪ್ಯಾಕೇಜ್ - 4) ಕಾಮಗಾರಿಗಳ 

ಟೆಂಡರ್ ಅನುಮೋದನೆ ಕುರಿತು. 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ : 

ಮುಇಂ / ಸನೀ /( ಉ ) ವ/ಬಿಜಾ/ ಎಇ -5 /2010 - 11 /5589 ದಿನಾಂಕ : 12 - 10 - 2010 . 
2. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 

ಸಣ್ಣ ನೀರಾವರಿ ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ: 28- 10 - 2010ರ ಪತ್ರ ಸಂಖ್ಯೆ : 

ಮುಸದ/ ಆಪ್ತಶಾಖೆ/ ಟೆಂಡರ್ /09 -10/ 3112. 
ಪ್ರಸ್ತಾವನೆ : 

ಆರ್.ಆರ್. ಆರ್. ಕಾರ್ಯಕ್ರಮದಡಿ ಭಾರತ ಸರ್ಕಾರದ ಅನುಮೋದನೆ ದೊರಕಿರುವ 375 ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಗಳ 
ಪೈಕಿ ಗುಲ್ಬರ್ಗ ಜಿಲ್ಲೆಯ ಕೆಳಕಂಡ ಕಾಮಗಾರಿಗಳು ಸೇರಿದ್ದು, ಅವುಗಳಿಗೆ ನೀಡಲಾಗಿರುವ ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ ಮಂಜೂರಾತಿ 
ವಿವರಗಳು ಕೆಳಕಂಡಂತಿವೆ. 

ಆಡಳಿತಾತ್ಮಕ ಅನುಮೋದನೆ | ಆಡಳಿತಾತ್ಮಕ ಅನುಮೋದನೆ ಹಾಗೂ 
ಕಾಮಗಾರಿ ಹೆಸರು 

ಭಾರತ ಸರ್ಕಾರದಿಂದ ಹಾಗೂ ತಾಂತ್ರಿಕ ಮಂಜೂರಾತಿ ತಾಂತ್ರಿಕ ಮಂಜೂರಾತಿ ನೀಡಿರುವ 
ಅನುಮೋದನೆಯಾಗಿರುವ ನೀಡಿದ ಪ್ರಾಧಿಕಾರ ಮೊತ್ತ, ಮಂಜೂರಾತಿ ಸಂಖ್ಯೆ ಹಾಗೂ 
ಮೊತ್ತ ರೂ . ಲಕ್ಷಗಳಲ್ಲಿ 

ದಿನಾಂಕ 
ಗುಲ್ಬರ್ಗಾ ಜಿಲ್ಲೆ ಸೇಡಂ ತಾಲ್ಲೂಕಿನ 

56.00 

ಮುಖ್ಯ ಇಂಜಿನಿಯರ್, ಸಣ್ಣ | ರೂ . 56.00 ಲಕ್ಷ 
ನರ್ತಲಪಾಡ ಕೆರೆ ಅಭಿವೃದ್ಧಿ 

ನೀರಾವರಿ ಉತ್ತರ ವಲಯ ಸಂಖ್ಯೆ : 3653 

ದಿನಾಂಕ : 26 - 06 - 2010 
ಗುಲ್ಬರ್ಗಾ ಜಿಲ್ಲೆ ಸೇಡಂ ತಾಲ್ಲೂಕಿನ 

27. 64 

ಅಧೀಕ್ಷಕ ಇಂಜಿನಿಯರ್, ಸಣ್ಣ | ರೂ . 27.64 ಲಕ್ಷ 
ಪುರಾನ ತಲಾಬ ಮದನಾ ಅಭಿವೃದ್ಧಿ 

ನೀರಾವರಿ ವೃತ್ತ ಗುಲ್ಬರ್ಗಾ ಸಂಖ್ಯೆ : 1896 

ದಿನಾಂಕ : 26 - 06 - 2010 
ಗುಲ್ಬರ್ಗಾ ಜಿಲ್ಲೆ ಸೇಡಂ ತಾಲ್ಲೂಕಿನ 

82 .50 

ಮುಖ್ಯ ಇಂಜಿನಿಯರ್, ಸಣ್ಣ | ರೂ .82.50 ಲಕ್ಷ 
ಇಟಕಲ್ ( ಡಬ್ಲೂಬಿಎ) ಕೆರೆ 

ನೀರಾವರಿ ಉತ್ತರ ವಲಯ ಸಂಖ್ಯೆ : 3659 
ಅಭಿವೃದ್ಧಿ 

ದಿನಾಂಕ : 26 - 06 - 2010 
166 .14 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦, ೨೦೧೦ 


೩೩೩೯ 


ಸಂಖ್ಯೆ 


ಹೆಚ್ಚು 


ಹೆಚ್ಚು 


ಈ ಕಾಮಗಾರಿಗಳನ್ನು ಕೈಗೊಳ್ಳಲು ಗುಲ್ಬರ್ಗಾ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ -ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್ ಬುಲೆಟಿನ್ 

13 - 07 - 2010 
ಜಿಲ್ಲಾ ಟೆಂಡರ್ ಬುಲೆಟಿನ್ 

17 - 07 - 2010 
ಕರ್ನಾಟಕ ರಾಜ್ಯ ಪತ್ರ 

15 - 07 - 2010 
| ಕನ್ನಡ ಪ್ರಭ ದಿನಪತ್ರಿಕೆ 

13 - 07 - 2010 
ಇಂಡಿಯನ್ ಎಕ್ಸ್ ಪ್ರೆಸ್ ಆಂಗ್ಲ ದಿನಪತ್ರಿಕೆ 

( 14 - 07 - 2010 | 
ದಿನಾಂಕ 20 - 08 - 2010ರಂದು ಟೆಂಡರ್‌ನ ತಾಂತ್ರಿಕ ಬಿಡ್ ಅನ್ನು ತೆರೆದು ಪರಿಶೀಲಿಸಲಾಗಿ, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಟೆಂಡರ್‌ನಲ್ಲಿ 
ಭಾಗವಹಿಸಿದ್ದ ಇಬ್ಬರು ಗುತ್ತಿಗೆದಾರರ ಪೈಕಿ ಒಬ್ಬ ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿದ್ದು ಇವರ ಆರ್ಥಿಕ ಬಿಡ್ ಅನ್ನು 04 - 10 - 2010ರಂದು 
ತೆರೆಯಲಾಗಿದೆ. ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1,22 , 35 ,880 / 
ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1,21 ,32 ,288/ 
ಕ್ರಮ | ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಟೆಂಡರ್‌ನಲ್ಲಿ 

ಮಂಜೂರಾದ ಪರಿಷ್ಕರಿಸಿದ ದರಗಳ 
ಶ್ರೀ / ಮೆಸರ್ 

ಗುತ್ತಿಗೆದಾರರು 

ಅಂದಾಜಿನ ದರಗಳ ಮೇಲಿನ 
ನಮೂದಿಸಿರುವ 

ಮೆಲಿನ ಶೇಕಡಾವಾರು | ಶೇಕಡವಾರು 
ದರಗಳಂತೆ ಟೆಂಡರಿನ | ಹೆಚ್ಚಳ/ಕಡಿಮೆ ಹೆಚ್ಚಳ/ಕಡಿಮೆ 

ಮೊತ್ತ 
ಅಮೃತಾ ಕನ್‌ಸ್ಟ್ರಕ್ಷನ್ಸ್ ಕಂ . ಪ್ರೈ . ಲಿ., ಪ್ರಥಮ | 1, 42,30 ,803/ 

16 .30 

17.30 
ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡಂತೆ ಮೆ : ಅಮೃತಾ ಕನ್‌ಸ್ಪೆಕ್ಷನ್ಸ್ ಕಂ ಪ್ರೈ . ಲಿ., 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 17 .30 
ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ 14 -10 
2010ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು . ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 1. 21,32 ,288/ - ಗಳ ಮೇಲೆ 
ಶೇಕಡ 14.00 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 1,38,30,808/- ಗಳಿಗೆ ಕಾಮಗಾರಿಯನ್ನು ಮೆ : ಅಮೃತಾ ಕನ್‌ಸ್ಪೆಕ್ಷನ್ಸ್ ಕಂ ಪ್ರೈ . ಲಿ., 1ನೇ ದರ್ಜೆ 
ಗುತ್ತಿಗೆದಾರರು ಇವರಿಗೆ ವಹಿಸುವಂತೆ ಶಿಫಾರಸ್ಸು ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು 

ಕೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 2ರಲ್ಲಿ ಓದಲಾದ ಪತ್ರದಲ್ಲಿ 
ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸನೀಇ 71 ಕೆಜಿದು 2010, ಬೆಂಗಳೂರು ದಿನಾಂಕ: 30 - 10 - 2010. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ಜಿಲ್ಲೆಯ ಸೇಡಂ ತಾಲ್ಲೂಕಿನ ಆರ್. ಆರ್.ಆರ್. ಯೋಜನೆಯಡಿಯ 
( ಪ್ಯಾಕೇಜ್ -4) ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 1, 21 ,32 ,288/ 
ಗಳ ಮೇಲೆ ಶೇಕಡ 14. 00 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 1,38 ,30 ,808/ - ಗಳಿಗೆ ( ರೂ . ಒಂದು ಕೋಟಿ ಮುವತ್ತೆಂಟು ಲಕ್ಷ ಮುವತ್ತು 
ಸಾವಿರದ ಎಂಟು ನೂರ ಎಂಟು) ಕಾಮಗಾರಿಯನ್ನು ಮೆ : ಅಮೃತಾ ಕನ್‌ಸ್ಪೆಕ್ಷನ್ಸ್ ಕಂ ಪ್ರೈ . ಲಿ., 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ 
ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ : 20 - 01- 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಪಿ . ಆರ್. 2695 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ ) 


೩೩೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 

ಭಾಗ- ೧ 
ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಹಾಸನ ಜಿಲ್ಲೆ, ಬೇಲೂರು ತಾಲ್ಲೂಕು, ಗಂಗೂರು ಗ್ರಾಮದ ಬಳಿ ಹೊಸಕೆರೆ ನಿರ್ಮಾಣ ಕಾಮಗಾರಿಯ 

ಟೆಂಡರ್ ಅನುಮೋದನೆ ಕುರಿತು. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 236 ಮಸಾವಿ 2009 ( 21), ದಿನಾಂಕ 07 -01- 2010 

2) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ , ಬೆಂಗಳೂರುರವರ ಪತ್ರದ ಸಂಖ್ಯೆ: ಮುಸ( ದ) / 

ತಾಂ .2 / ಸಂ .5 / ಹಾಸನ / ಎ .ಐ .ಬಿ . ಪಿ/ ಇ - ಟೆಂಡರ್ | 2010 | 3088 , ದಿನಾಂಕ 25 -10 - 2010 . 
3) ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ 
ನೀರಾವರಿ ( ದಕ್ಷಿಣ) ವಲಯ, ಬೆಂಗಳೂರು ರವರ ದಿನಾಂಕ 30 - 10 - 2010ರ ಪತ್ರ ಸಂಖ್ಯೆ : 
ಮುಸದ/ ಆಪ್ತಶಾಖೆ/ ಟೆಂಡರ್/ 08 - 09 /3172 . 


* * 


ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಎ. ಐ. ಬಿ. ಪಿ. ಅಡಿಯಲ್ಲಿ ರೂ . 118.00 ಲಕ್ಷ ಮೊತ್ತಕ್ಕೆ ಆಡಳಿತಾತ್ಮಕ 
ಅನುಮೋದನೆಗೊಂಡಿರುವ ಈ ಕಾಮಗಾರಿಯ ಅಂದಾಜಿಗೆ ಮುಖ್ಯ ಇಂಜಿನಿಯರ್ ಸಣ್ಣ ನೀರಾವರಿ ದಕ್ಷಿಣ ವಲಯ , ಬೆಂಗಳೂರು ರವರ ನೋಂದಣಿ 
ಸಂಖ್ಯೆ: 68 /2010 - 11ರಡಿ ತಾಂತ್ರಿಕ ಮಂಜೂರಾತಿ ನೀಡಲಾಗಿದೆ. ಈ ಕಾಮಗಾರಿಗೆ ಭಾರತ ಸರ್ಕಾರದ ಅನುಮೋದನೆ ದೊರಕಿರುತ್ತದೆ. 


* ಈ ಕಾಮಗಾರಿಯನ್ನು ಕೈಗೊಳ್ಳಲು ಹಾಸನ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
| ಜಿಲ್ಲಾ ಟೆಂಡರ್‌ ಬುಲೆಟಿನ್ 

28 - 08 - 2010 
ದಿ ಡೆಕ್ಕನ್ ಕೋನಿಕಲ್, ಉದಯವಾಣಿ ಮತ್ತು ಪ್ರಜಾವಾಣಿ ದಿನ ಪತ್ರಿಕೆ 

28 - 08 - 2010 


ದಿನಾಂಕ 13 - 09 - 2010ರಂದು ಟೆಂಡರ್‌ನ ತೆರೆದು ಪರಿಶೀಲಿಸಲಾಗಿ, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಟೆಂಡರ್‌ನಲ್ಲಿ ಭಾಗವಹಿಸಿದ್ದ ಇಬ್ಬರ 
ಗುತ್ತಿಗೆದಾರರ ಪೈಕಿ ಒಬ್ಬರು ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿರುವುದಾಗಿ ವರದಿಯಾಗಿರುತ್ತದೆ. ಟೆಂಡರ್‌ನ ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 84 ,82 , 284/ 
ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 84 ,82,284 / 


ಕ್ರಮ 


ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಶ್ರೀ / ಮೆಸರ್ 


ಸಂಖ್ಯೆ 


ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
ನಮೂದಿಸಿರುವ ದರಗಳಂತೆ 

ಟೆಂಡರಿನ ಮೊತ್ತ 
* 99 ,13,208 


ಮಂಜೂರಾದ ಅಂದಾಜಿನ ದರಗಳ 

ಹಾಗೂ ಪ್ರಸಕ್ತ ಸಾಲಿನ ದರಗಳ 
ಮೇಲಿನ ಶೇಕಡಾವಾರು ಹೆಚ್ಚಳ/ಕಡಿಮೆ 

16. 87 ಹೆಚ್ಚು 


| 1 | ಡಿ. ಕೆ . ಲೋಹಿತ್ , 1ನೇ ದರ್ಜೆ ಗುತ್ತಿಗೆದಾರರು 


ಮೇಲ್ಕಂಡಂತೆ ಶ್ರೀ ಡಿ. ಕೆ. ಲೋಹಿತ್ , 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು ಇವರು 
ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 16.87 ರಷ್ಟು ಹೆಚ್ಚಾಗಿದ್ದು, 
ಸದರಿಯವರ ಟೆಂಡರನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು 
ಮೇಲೆ ( 2) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ 29 -10 - 2010 
ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 84,82,284 /- ಗಳ ಮೇಲೆ ಶೇ . 14 .00 ರಷ್ಟು 
ಹೆಚ್ಚಿನ ದರದಲ್ಲಿ ಅಂದರೆ ರೂ . 96,69,804 /- ಗಳಿಗೆ ಕಾಮಗಾರಿಯನ್ನು ಶ್ರೀ ಡಿ. ಕೆ. ಲೋಹಿತ್, 1ನೇ ದರ್ಜೆ ಗುತ್ತಿಗೆದಾರರು ಇವರಿಗೆ ವಹಿಸುವಂತೆ 
ಶಿಫಾರಸ್ಸು ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ 
ಟೆಂಡರ್‌ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 2ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 14 ಹೊಕೆನಿ 2010, ಬೆಂಗಳೂರು, ದಿನಾಂಕ: 30 - 10 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆ, ಬೇಲೂರು ತಾಲ್ಲೂಕು, ಗಂಗೂರು ಗ್ರಾಮದ ಬಳಿ ಹೊಸಕೆರೆ 
ನಿರ್ಮಾಣ ಕಾಮಗಾರಿಯ ಟೆಂಡರ್ ಅನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 84,82,284 / - ಗಳ ಮೇಲೆ 
ಶೇ . 14.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 96,69,804 /- ಗಳಿಗೆ ( ರೂ . ತೊಂಬತ್ತಾರು ಲಕ್ಷ ಅರವತ್ತೊಂಭತ್ತು ಸಾವಿರದ ಎಂಟುನೂರ ನಾಲ್ಕು) 
ಕಾಮಗಾರಿಯನ್ನು ಶ್ರೀ ಡಿ. ಕೆ . ಲೋಹಿತ್ , 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ 
ನೀಡಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦, ೨೦೧೦ 


೩೩೪೧ 


1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ 20 - 01 -2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. ನಂ . 2702 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ ) 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ದಾವಣಗೆರೆ ಜಿಲ್ಲೆ, ಹೊನ್ನಾಳಿ ತಾಲ್ಲೂಕು, ನ್ಯಾಮತಿ ಗ್ರಾಮದ ಬಳಿ ಬನವಪುರದ ಹಳ್ಳಕ್ಕೆ ಚೆಕ್ ಡ್ಯಾಂ 

ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಕುರಿತು. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 06 ನಯೋಕಾ 2009, ದಿನಾಂಕ 07 - 04 - 2010 

2) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ , ಬೆಂಗಳೂರು ರವರ ಪತ್ರದ ಸಂಖ್ಯೆ : 

ಮುಸದ/ ತಾಂ .3 /ಸಇಂ.7 /ಸವಳಂಗ ಊ .ಕೆರೆ / ಇ - ಪ್ರೊಕ್ಯೂರ್‌ಮೆಂಟ್ ಟೆಂಡರ್‌ ಅನುಮೋದನೆ/2010 /2827, 
ದಿನಾಂಕ 28 - 9 - 2010. 
ಅಧ್ಯಕ್ಷರು , ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ 
ನೀರಾವರಿ ( ದಕ್ಷಿಣ) ವಲಯ, ಬೆಂಗಳೂರು ರವರ ದಿನಾಂಕ 28 - 10 - 2010ರ ಪತ್ರ ಸಂಖ್ಯೆ : 
ಮುಸದ/ ಆಪ್ತಶಾಖೆ / ಟೆಂಡರ್ /09 - 10 /3112 . 


* * * 


ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ನಬಾರ್ಡ್ ಆರ್. ಐ . ಡಿ.ಎಫ್. - 15 ರಡಿ 952 . 00 ಲಕ್ಷ ಅಂದಾಜು ಮೊತ್ತದಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುವ 30 ಕಾಮಗಾರಿಗಳ ಪೈಕಿ ಈ ಕಾಮಗಾರಿಯ ರೂ . 39.00 ಲಕ್ಷ ಮೊತ್ತದ ಅಂದಾಜಿಗೆ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಚಿತ್ರದುರ್ಗ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ -ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
ದಾವಣಗೆರೆ ಜಿಲ್ಲಾ ಟೆಂಡರ್‌ ಬುಲೆಟಿನ್ 

31 - 07 - 2010 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ 

30 - 07 - 2010 
ಕನ್ನಡಪ್ರಭ ದಿನ ಪತ್ರಿಕೆ 

30 - 07 - 2010 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ, ಟೆಂಡರ್ ದಾಖಲಾತಿಗಳನ್ನು ಡೌನ್ ಲೋಡ್ ಮಾಡಿಕೊಂಡ ಇಬ್ಬರು ಗುತ್ತಿಗೆದಾರರ ಪೈಕಿ ಒಬ್ಬ 
ಗುತ್ತಿಗೆದಾರರು ಮಾತ್ರ ಟೆಂಡರ್‌ನ್ನು ಸಲ್ಲಿಸಿದ್ದು ಅದನ್ನು 23 - 08 - 2010ರಂದು ತೆರೆಯಲಾಗಿದೆ. ವಿವರಗಳು ಕೆಳಕಂಡಂತಿವೆ. 
| ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪರಿಷ್ಕೃತ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

( ರೂ . 37 ,65 ,812/ - | 


ಸಂಖ್ಯೆ 


ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನಂತೆ ಹಾಗೂ 
ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಶ್ರೀ /ಮೆಸರ್ ನಮೂದಿಸಿರುವ ದರಗಳಂತೆ ಪರಿಷ್ಕರಿಸಿದ ದರಗಳ ಮೇಲಿನ 

ಟೆಂಡರಿನ ಮೊತ್ತ 

ಶೇಕಡಾವಾರು ಹೆಚ್ಚಳ /ಕಡಿಮೆ 
| ಎಂ . ಪಿ . ರಮೇಶ್, 1ನೇ ದರ್ಜೆ ಗುತ್ತಿಗೆದಾರರು 

- 41,42127 

9 .99 ಹೆಚ್ಚು 
ಮೇಲ್ಕಂಡಂತೆ ಶ್ರೀ ಎಂ . ಪಿ. ರಮೇಶ್, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಭಾಗವಹಿಸಿರುವ ಗುತ್ತಿಗೆದಾರರಾಗಿದ್ದು ಇವರು 
ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 9.99 ರಷ್ಟು ಹೆಚ್ಚಾಗಿದ್ದು, 
ಸದರಿಯವರ ಟೆಂಡರನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಬೆಂಗಳೂರು. ಇವರು ಮೇಲೆ ( 2) ರಲ್ಲಿ ಓದಲಾದ ಪತ್ರದಲ್ಲಿ 
ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ 14 -10 -2010 
ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 37 ,65 , 812/ - ಗಳ ಮೇಲೆ ಶೇ . 9.00 ರಷ್ಟು 
ಹೆಚ್ಚಿನ ದರದಲ್ಲಿ ಅಂದರೆ ರೂ . 41,04 ,735/ - ಗಳಿಗೆ ಕಾಮಗಾರಿಯನ್ನು ಶ್ರೀ ಎಂ . ಪಿ. ರಮೇಶ್, 1ನೇ ದರ್ಜೆ ಗುತ್ತಿಗೆದಾರರು ಇವರಿಗೆ ವಹಿಸುವಂತೆ 


೩೩೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


ಭಾಗ - ೧ 


ಶಿಫಾರಸ್ಸು ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ 
ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

- ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 35 ಅಪಿಬಂ 2010 , ಬೆಂಗಳೂರು, ದಿನಾಂಕ : 30 - 10 -2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆ, ಹೊನ್ನಾಳಿ ತಾಲ್ಲೂಕು, ನ್ಯಾಮತಿ ಗ್ರಾಮದ ಬಳಿ ಬನವಪುರದ 
ಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 37,65 ,812 /- ಗಳ 
ಮೇಲೆ ಶೇ . 9. 00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 41,04, 735 / - ( ರೂ . ನಲವತ್ತೊಂದು ಲಕ್ಷ ನಾಲ್ಕು ಸಾವಿರದ ಏಳು ನೂರ ಮೂವತ್ತೈದು) 
ಗಳಿಗೆ ಕಾಮಗಾರಿಯನ್ನು ಶ್ರೀ ಎಂ . ಪಿ . ರಮೇಶ್, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು 
3 . ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್. ನಂ . 2703 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬಿಜಾಪುರ ಜಿಲ್ಲೆಯ ಇಂಡಿ ತಾಲ್ಲೂಕು ಸಾತನಾಳ ಹಳ್ಳಕ್ಕೆ ತಾಂಬಾ ಹತ್ತಿರ ಬ್ಯಾರೇಜ್ ನಿರ್ಮಾಣ 

ಕಾಮಗಾರಿಯ ಟೆಂಡರ್ ಅನುಮೋದನೆ ಕುರಿತು. 
ಓದಲಾಗಿದೆ : 1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವ 

ಮುಇಂ /ಸನೀ /( ಉ ) ವ / ಬಿಜೆಪಿ / ಪಿಬಿ - 9 / ಸಾತನಾಳ ಬ್ಯಾರೇಜ್ /2010 -11 /5505 , ದಿನಾಂಕ 06 -10 -2010. 
2) ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 06 ನಯೋಕಾ 2009, ದಿನಾಂಕ 06 - 01 - 2010 

ಅಧಕರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ 
ನೀರಾವರಿ ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ 28 - 10 - 2010ರ ಪತ್ರ ಸಂಖ್ಯೆ: 

ಮುಸದ/ ಆಪ್ತಶಾಖೆ/ ಟೆಂಡರ್ /08 - 09 / 3112. 
ಪ್ರಸ್ತಾವನೆ : 

ಬಿಜಾಪುರ ಜಿಲ್ಲೆಯ ಇಂಡಿ ತಾಲ್ಲೂಕು ಸಾತನಾಳ ಹಳ್ಳಕ್ಕೆ ತಾಂಬಾ ಹತ್ತಿರ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ರೂ . 77.00 ಲಕ್ಷಗಳ 
ಅಂದಾಜು ಪಟ್ಟಿಗೆ ಮೇಲೆ ( 2) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್, ಸಣ್ಣ 
ನೀರಾವರಿ ಉತ್ತರ ವಲಯ ಬಿಜಾಪುರರವರ ನೋಂದಣಿ ಸಂಖ್ಯೆ : 265 /2010 -11ರಡಿ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ನಾಲ್ಕನೇ ಬಾರಿಗೆ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ 
ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಜಿಲ್ಲಾ ಟೆಂಡರ್ ಬುಲೆಟಿನ್ 

28 - 07 - 2010 
ವಿಜಯ ಕರ್ನಾಟಕ ದಿನಪತ್ರಿಕೆ 

23 - 07 - 2010 
- ದಿನಾಂಕ 03 - 08 - 2010ರಂದು ಟೆಂಡರ್‌ನ ತಾಂತ್ರಿಕ ಬಿಡ್ ಅನ್ನು ತೆರೆದು ಪರಿಶೀಲಿಸಲಾಗಿ , ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಟೆಂಡರ್‌ನಲ್ಲಿ 
ಭಾಗವಹಿಸಿದ್ದ ಒಬ್ಬ ಗುತ್ತಿಗೆದಾರರು ಅರ್ಹತೆ ಹೊಂದಿದ್ದು ಇವರ ಆರ್ಥಿಕ ಬಿಡ್‌ನ್ನು ದಿನಾಂಕ 23 -08- 2010 ರಂದು ತೆರೆಯಲಾಗಿದೆ. ವಿವರಗಳು 
ಕೆಳಕಂಡಂತಿವೆ. 


ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 
ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ನಮೂದಿಸಿರುವ ದರಗಳಂತೆ 
ಸಂಖ್ಯೆ - ಶ್ರೀ / ಮೆಸರ್ 

ಟೆಂಡರಿನ ಮೊತ್ತ 
ಶ್ರೀ ವಿ . ಎಂ . ಹೆಬ್ಬಾಳ, ಪ್ರಥಮ ದರ್ಜೆ 

79,33 ,008 
ಗುತ್ತಿಗೆದಾರರು 


ಕ್ರಮ 


ರೂ . 65, 69 ,278/ 
ರೂ . 65 ,50,672 / 

ಪರಿಷ್ಕರಿಸಿದ ದರಗಳ 
ಮೇಲಿನ ಶೇಕಡಾವಾರು 

ಹೆಚ್ಚಳ / ಕಡಿಮೆ 


ಮಂಜೂರಾದ ಅಂದಾಜಿನ 

ದರಗಳ ಮೇಲಿನ 
ಶೇಕಡಾವಾರು ಹೆಚ್ಚಳ/ಕಡಿಮೆ 


20.76 ಹೆಚ್ಚು 


21.10 ಹೆಚ್ಚು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦, ೨೦೧೦ 


೩೩೪೩ 


ಮೇಲ್ಕಂಡಂತೆ ಶ್ರೀ ವಿ . ಎಂ . ಹೆಬ್ಬಾಳ, ಒಂದನೇ ದರ್ಜೆ ಗುತ್ತಿಗೆದಾರರು, ಇವರು ಟೆಂಡರ್‌ನಲ್ಲಿ ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ 
ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 21.10 ರಷ್ಟು ಹೆಚ್ಚಾಗಿದ್ದು , ಸದರಿಯವರ ಟೆಂಡರನ್ನು ಸಂಧಾನದ ಮೂಲಕ 
ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಸರ್ಕಾರದ 
ಅನುಮೋದನೆ ಕೋರಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ 14 -10 - 2010 
ರಂದು ಇಲಾಖಾ ಟೆಂಡರ್‌ ಪರಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು . ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 65,50,672/ - ಗಳ ಮೇಲೆ ಶೇ . 
14 .25 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 74,84 ,143/ - ಗಳಿಗೆ ಕಾಮಗಾರಿಯನ್ನು ಶ್ರೀ ವಿ. ಎಂ . ಹೆಬ್ಬಾಳ , ಒಂದನೇ ದರ್ಜೆ ಗುತ್ತಿಗೆದಾರರಿಗೆ 
ವಹಿಸುವಂತೆ ಶಿಫಾರಸ್ಸು ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ 
ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸನೀಇ 36 ಅಪಿಬಂ 2010, ಬೆಂಗಳೂರು, ದಿನಾಂಕ: 30 -10 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆಯ ಇಂಡಿ ತಾಲ್ಲೂಕು ಸಾತನಾಳ ಹಳ್ಳಕ್ಕೆ ತಾಂಬಾ ಹತ್ತಿರ ಬ್ಯಾರೇಜ್ 
ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 65,50 ,672 / - ಗಳ 
ಮೇಲೆ ಶೇ . 14.25 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 14, 84,143/- ಗಳಿಗೆ ( ಎಪ್ಪತ್ತನಾಲ್ಕು ಲಕ್ಷದ ಎಂಬತ್ತನಾಲ್ಕು ಸಾವಿರದ ಒಂದುನೂರ 
ನಲವತ್ತಮೂರು ರೂ .ಗಳು ಮಾತ್ರ) ಶ್ರೀ ವಿ. ಎಂ . ಹೆಬ್ಬಾಳ, ಒಂದನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು 
3 . ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. ನಂ . 2704 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲ್ಲೂಕು ಘಡಸ್ಯಾ ಖಾರಲ್ಯಾಂಡ್ ಸುಧಾರಣೆ ಕಾಮಗಾರಿಯ ಟೆಂಡರ್ 

ಅನುಮೋದನೆ ಕುರಿತು. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 06 ನಯೋಕಾ 2009, ದಿನಾಂಕ 06 - 01 -2010 

2) ಮುಖ್ಯ ಇಂಜಿನಿಯರ್ ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ: 

ಮುಇ೦ /ಸನೀ /( ಉ ) ವ / ಬಿಜೆಪಿ / ಘಡಸ್ಯಾ ಖಾರಲ್ಯಾಂಡ್ ಸುಧಾರಣೆ / ಪಿಬಿ - 2 / 2010 - 11 /5292 , ದಿನಾಂಕ 

23 - 09 - 2010. 
3) ಅಧ್ಯಕ್ಷರು , ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ 
ನೀರಾವರಿ ( ದಕ್ಷಿಣ) ವಲಯ, ಬೆಂಗಳೂರು ರವರ ದಿನಾಂಕ 28 -10 -2010ರ ಪತ್ರ ಸಂಖ್ಯೆ: 

ಮುಸದ/ ಆಪ್ತಶಾಖೆ/ ಟೆಂಡರ್ /09 -10/ 3112. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ನಬಾರ್ಡ್ ಆರ್. ಐ . ಡಿ.ಎಫ್.-15 ರಡಿ ರೂ . 43.00 ಲಕ್ಷ ಮೊತ್ತಕ್ಕೆ ಆಡಳಿತಾತ್ಮಕ 
ಅನುಮೋದನೆಗೊಂಡಿರುವ ಈ ಕಾಮಗಾರಿಯ ಅಂದಾಜಿಗೆ ಅಧೀಕ್ಷಕ ಇಂಜಿನಿಯರ್, ಸಣ್ಣ ನೀರಾವರಿ ವೃತ್ತ ಬೆಳಗಾವಿರವರ ನೋಂದಣಿ ಸಂಖ್ಯೆ: 
12 /2010 - 11ರಡಿ ತಾಂತ್ರಿಕ ಮಂಜೂರಾತಿ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಹಳಿಯಾಳ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ -ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
ಜಿಲ್ಲಾ ಟೆಂಡರ್‌ ಬುಲೆಟಿನ್ 

| 03 - 07 - 2010 

| 03 - 07 - 2010 
ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ 

07 - 07 - 2010 
ದಿನಾಂಕ 17 - 07 -2010ರಂದು ಟೆಂಡರ್‌ನ ತೆರೆದು ಪರಿಶೀಲಿಸಲಾಗಿ, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಟೆಂಡರ್‌ನಲ್ಲಿ ಭಾಗವಹಿಸಿದ್ದ ಇಬ್ಬರು 
ಗುತ್ತಿಗೆದಾರರ ಪೈಕಿ ಒಬ್ಬ ಗುತ್ತಿಗೆದಾರರು ಮಾತ್ರ ಅರ್ಹರಾಗಿದ್ದು ವಿವರಗಳು ಕೆಳಕಂಡಂತಿವೆ. 


೩೩೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


ಭಾಗ- ೧ 


ಕ್ರಮ 


ಸಂಖ್ಯೆ 


9 


ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 39, 87,910 / 
ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 37 , 82 . 239 / 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ಪರಿಷ್ಕರಿಸಿದ ದರಗಳ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

| ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ ಮೇಲಿನ ಶೇಕಡಾವಾರು 
- ಶ್ರೀ / ಮೆಸರ್ 

ಟೆಂಡರಿನ ಮೊತ್ತ ಶೇಕಡಾವಾರು ಹೆಚ್ಚಳ /ಕಡಿಮೆ ಹೆಚ್ಚಳ/ಕಡಿಮೆ 
ಶ್ರೀ ರವಿ ದಿವಾಕರ ತೋಡೂರಕರ 

40 , 72 ,297 

2.12 ಹೆಚ್ಚು 
ಪ್ರಥಮ ದರ್ಜೆ ಗುತ್ತಿಗೆದಾರರು 

7.67 ಹೆಚ್ಚು 
ಮೇಲ್ಕಂಡಂತೆ ಶ್ರೀ ರವಿ ದಿವಾಕರ ತೋಡೂರಕರ, 1ನೇ ದರ್ಜೆ ಗುತ್ತಿಗೆದಾರರು, ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 7.67 
ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ (2) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

- ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ 14 - 10 -2010 
ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಗುತ್ತಿಗೆದಾರರು ಮೂಲ ಟೆಂಡರ್‌ನಲ್ಲಿ ನಮೂದಿಸಿರುವ ದರಗಳನ್ನು 
ಅಂದರೆ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 37,82, 239ಗಳ ಮೇಲೆ ಶೇ 7.67 ರಷ್ಟು ಹೆಚ್ಚಿನ ದರದಲ್ಲಿ 
ಅಂದರೆ ರೂ . 40 ,72, 297 /- ಗಳಿಗೆ ಕಾಮಗಾರಿಯನ್ನು ಶ್ರೀ ರವಿ ದಿವಾಕರ ತೋಡೂರಕರ , 1ನೇ ದರ್ಜೆ ಗುತ್ತಿಗೆದಾರರು ಇವರಿಗೆ ವಹಿಸುವಂತೆ 
ಶಿಫಾರಸ್ಸು ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯು ಮೇಲೆ 
2ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

* ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 37 ಅಪಿಬಂ 2010, ಬೆಂಗಳೂರು, ದಿನಾಂಕ: 30 - 10 - 2010 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲ್ಲೂಕು ಘಡಸ್ಯಾ ಖಾರಲ್ಯಾಂಡ್ ಸುಧಾರಣೆ 
ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಪರಿಷ್ಕೃತ ಮೊತ್ತ ರೂ . 37,82,239/- ಗಳ ಮೇಲೆ ಶೇ . 7.67 ರಷ್ಟು ಹೆಚ್ಚಿನ 
ದರದಲ್ಲಿ ಅಂದರೆ ರೂ . 40,72,297/ - ಗಳಿಗೆ ( ರೂ . ನಲವತ್ತು ಲಕ್ಷ ಎಪ್ಪತ್ತೆರಡು ಸಾವಿರದ ಎರಡು ನೂರ ತೊಂಬತ್ತೇಳು) ಕಾಮಗಾರಿಯನ್ನು ಶ್ರೀ ರವಿ 
ದಿವಾಕರ ತೋಡೂರಕರ, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು 
3 . ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್ ಪಿ 2002, ದಿನಾಂಕ 20 - 01- 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . ನಂ . 2705 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


ಒಳಾಡಳಿತ ಸಚಿವಾಲಯ 
ವಿಷಯ : ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಹಲವು ಅಧಿಕಾರಿಗಳ ಹಾಗೂ ಸಿಬ್ಬಂದಿ ವರ್ಗದ ತಾತ್ಕಾಲಿಕ 

ಹುದ್ದೆಗಳನ್ನು ಮುಂದುವರಿಸುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂ : ಒಣ 235 ಪಿ . ಪಿ . ಇ 2008 , ದಿನಾಂಕ : 04 - 02 - 2009 

ಸರ್ಕಾರದ ಆದೇಶ ಸಂ : ಒಇ 530 , ಪಿಪಿಇ 2008 ದಿನಾಂಕ : 18 - 02 - 2009 
3) ಸರ್ಕಾರದ ಆದೇಶ ಸಂ :ಒಣ 48, ಪಿಪಿಇ 2006 , ದಿನಾಂಕ : 22 - 04 - 2009 

ಸರ್ಕಾರದ ಆದೇಶ ಸಂ : ಒಇ 144 , ಪಿಪಿಇ 2009 ದಿನಾಂಕ : 11 - 08 - 2009 
ನಿರ್ದೆಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ಸಂಖ್ಯೆ : ಡಿಪಿಎನ್ / ಸಿಶಾ 
1/ 216/2009 - 10 , ದಿನಾಂಕ : 25 - 01 - 2010. 


* 


* 


* 


ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ : 04 - 02 -2009ರ ಸರ್ಕಾರದ ಆದೇಶದಲ್ಲಿ ಬೇಲೂರಿನ ಸಿ. ಜೆ. ( ಹಿ . ವಿ ) ಮತ್ತು ಜೆ. ಎಂ . ಎಫ್. ಸಿ. 
ನ್ಯಾಯಾಲಯದ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿಗೆ ಒಂದು ಬೆರಳಚ್ಚುಗಾರ - ವಾ - ಸಹಾಯಕ ಮತ್ತು ಒಂದು ದಲಾಯತರ ಹುದ್ದೆಯನ್ನು 
ಮೊದಲ ಬಾರಿಗೆ ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಸೃಜಿಸಲಾಗಿದೆ. 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


೩೩೪೫ 


ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ : 18 - 02 - 2009ರ ಸರ್ಕಾರದ ಆದೇಶದಲ್ಲಿ ರಾಜ್ಯದ ವಿವಿಧ ನ್ಯಾಯಾಲಯಗಳಿಗೆ 
ಹೊಂದಿಕೊಂಡಂತೆ 67 ಸಹಾಯಕ ಸರ್ಕಾರಿ ಅಭಿಯೋಜಕರು - ವ - ಸಹಾಯಕ ಸರ್ಕಾರಿ ವಕೀಲರ ಹುದ್ದೆಗಳನ್ನು ಅಭಿಯೋಗ ಮತ್ತು ಸರ್ಕಾರಿ 
ವ್ಯಾಜ್ಯಗಳ ಇಲಾಖೆಗೆ ಮೊದಲ ಬಾರಿಗೆ ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಸೃಜಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ದಿನಾಂಕ 22 - 04 - 2009ರ ಸರ್ಕಾರದ ಆದೇಶದಲ್ಲಿ ಚಾಮರಾಜನಗರದ ಸಿವಿಲ್ ಜಡ್ಸ್ ( ಹಿರಿಯ 
ವಿಭಾಗ) ಮತ್ತು ಸಿ. ಜೆ. ಎಂ . ನ್ಯಾಯಾಲಯದ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿಗೆ ಹೊಂದಿಕೊಂಡಂತೆ ಹಾಗೂ 
ಚನ್ನರಾಯಪಟ್ಟಣದ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರ (ಕಿರಿಯ ವಿಭಾಗ) ಮತ್ತು ಜೆ. ಎಂ .ಎಫ್.ಸಿ. ನ್ಯಾಯಾಲಯದ ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿಗೆ ಹೊಂದಿಕೊಂಡಂತೆ ತಲಾ ಒಂದು ಬೆರಳಚ್ಚುಗಾರರ - ವಾ -ಸಹಾಯಕರ ಮತ್ತು ಒಂದು ದಲಾಯತರ ಹುದ್ದೆಗಳನ್ನು ಮೊದಲ 
ಬಾರಿಗೆ ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಸೃಜಿಸಲಾಗಿದೆ. 

ಮೇಲೆ ( 4) ರಲ್ಲಿ ಓದಲಾದ ದಿನಾಂಕ : 11 - 08 - 2009ರ ಸರ್ಕಾರದ ಆದೇಶದಲ್ಲಿ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ 
ಕೆಲವು ತಾತ್ಕಾಲಿಕ ಹುದ್ದೆಗಳನ್ನು ದಿನಾಂಕ : 31 - 03 -2010ರವರೆಗೆ ಮುಂದುವರೆಸಲು ಆದೇಶವನ್ನು ಹೊರಡಿಸಲಾಗಿದೆ. 

- ಮೇಲೆ ಕ್ರಮ ಸಂಖ್ಯೆ (5) ರಲ್ಲಿ ಓದಲಾದ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ದಿನಾಂಕ 25 - 01 -2010ರ 
ಪತ್ರದಲ್ಲಿ, ಮೇಲೆ (1), (2) ಮತ್ತು (3) ರಲ್ಲಿ ಓದಲಾದ ಸರ್ಕಾರದ ಆದೇಶದನ್ವಯ ಮೊದಲ ಬಾರಿಗೆ ಒಂದು ವರ್ಷದ ಅವಧಿಗೆ ಸೃಜಿಸಲಾಗಿರುವ 
ತಾತ್ಕಾಲಿಕ ಹುದ್ದೆಗಳನ್ನು ಹಾಗೂ ಮೇಲೆ (4) ಓದಲಾದ ಸರ್ಕಾರದ ಆದೇಶದನ್ವಯ ದಿನಾಂಕ : 31 - 03 - 2010 ಮುಂದುವರೆಸಲಾದ ಹುದ್ದೆಗಳಲ್ಲಿ, 30 
ಸರ್ಕಾರಿ ಅಭಿಯೋಜಕರುಗಳ ಹುದ್ದೆಗಳು ಮಂಜೂರಾಗಿದ್ದ ಶೀಘ್ರವಿಲೇವಾರಿ ನ್ಯಾಯಾಲಯಗಳ ಕಾರ್ಯಾವಧಿಯು 31 - 03 - 2010ಕ್ಕೆ 
ಅಂತ್ಯಗೊಳ್ಳುವುದರಿಂದ ಅವುಗಳ ಬಗ್ಗೆ ಆದೇಶವನ್ನು ಕಾಯ್ದಿರಿಸಿ, ಇನ್ನುಳಿದ ಹುದ್ದೆಗಳಿಗೆ ಸಂಬಂಧಿಸಿದ ನ್ಯಾಯಾಲಯಗಳ ಕಾರ್ಯಾವಧಿಯು 
ಅನಿರ್ಧಿಷ್ಟ ಅವಧಿಗೆ ಮುಂದುವರೆದಿರುವುದರಿಂದ ಹಾಗೂ ಅವುಗಳನ್ನು ಸದ್ಯದಲ್ಲಿ ರದ್ದು ಮಾಡುವ ಸಂದರ್ಭ ಇಲ್ಲದಿರುವುದರಿಂದ, ಸದರಿ 
ನ್ಯಾಯಾಲಯಗಳಿಗೆ ಹೊಂದಿಕೊಂಡಂತೆ ಮಂಜೂರಾಗಿರುವ ಇಲಾಖೆಯ ಅಧಿಕಾರಿಗಳ ಹಾಗೂ ಪೂರಕ ಸಿಬ್ಬಂದಿ ವರ್ಗದವರ ತಾತ್ಕಾಲಿಕ ಹುದ್ದೆಗಳ 
ಕಾರ್ಯಾವಧಿಯನ್ನು ಏಕರೂಪವಾಗಿ ದಿನಾಂಕ : 31 - 03 - 2013ರವರೆಗೆ ಮುಂದುವರೆಸಲು ಮಂಜೂರಾತಿಯನ್ನು ನೀಡುವಂತೆ ಸರ್ಕಾರವನ್ನು 
ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 35 ಪಿಪಿಇ 2010, ಬೆಂಗಳೂರು, ದಿನಾಂಕ : 21ನೇ ಜೂನ್, 2010 

ಕುವ ಹಿನ್ನೆಲೆಯಲ್ಲಿ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಈ ಆದೇಶದ ಅನುಬಂಧದ ಅಂಕಣ ( 2) ರಲ್ಲಿ 
ನಮೂದಿಸಿರುವ ಪದನಾಮದ ಅಂಕಣ (3) ರಲ್ಲಿ ನಮೂದಿಸಿರುವ ಸಂಖ್ಯೆಯ ಒಟ್ಟು 744 ತಾತ್ಕಾಲಿಕ ಹುದ್ದೆಗಳನ್ನು ಅಂಕಣ ( 4) ರಲ್ಲಿ ತೋರಿಸಿರುವ 
ವಿವಿಧ ಕಛೇರಿಗಳಲ್ಲಿ ಏಕರೂಪವಾಗಿ ದಿನಾಂಕ : 01- 04 - 2010 ರಿಂದ 31 - 03 - 2011ರವರೆಗೆ ಮುಂದುವರೆಸಲು ಮಂಜೂರಾತಿಯನ್ನು ನೀಡಿದೆ. 

ಸದರಿ ಹುದ್ದೆಗಳಿಗೆ ತಗಲುವ ವೆಚ್ಚವನ್ನು 2014 -ನ್ಯಾಯಪರಿಪಾಲನೆ 114 -ಕಾನೂನು ಸಲಹೆಗಾರರು ಮತ್ತು ಸಮೂಪದೇಶಕರು - 02 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೆಶಕರು, 002 - ಅಧಿಕಾರಿಗಳ ವೇತನ, 003 - ಸಿಬ್ಬಂದಿ ವೇತನ ಈ ಲೆಕ್ಕ ಶೀರ್ಷಿಕೆಯಡಿ ಭರಿಸತಕ್ಕದ್ದು. 

- ಸದರಿ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 96 , ದಿನಾಂಕ : 10 -07- 1996ರಲ್ಲಿ ಇಲಾಖಾ 

ರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರವನ್ನು ಚಲಾಯಿಸಿ, ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂ : ಒಸಾಇ 22571 ಆ೦ಆಸ 
2010, ದಿನಾಂಕ : 21 - 05 - 2010 ರನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಕಾಫಿ ಪೋಸ ಮತ್ತು ಅಭಿಯೋಗಗಳು ) 


ಸರ್ಕಾರದ ಆದೇಶ ಸಂ : ಒಇ 35 ಪಿಪಿಇ 2010 , ದಿನಾಂಕ : 21 - 06 - 2010 

ಅನುಬಂಧ 


ಕ್ರಮ 


ಹುದ್ದೆಗಳ 
ಸಂಖ್ಯೆ 


ಹುದ್ದೆ ಹೆಸರು 


ಹುದ್ದೆಯು ಮಂಜೂರಾಗಿರುವ ಸ್ಥಳ/ಕಛೇರಿ 


ಸಂಖ್ಯೆ 


ಹುದ್ದೆಗಳನ್ನು 

ಮುಂದು 
ವರೆಸಲಾದ ಈ 
ಹಿಂದಿನ 
ಆದೇಶದ 
ಸಂಖ್ಯೆ 


ಮುಂದು 
ವರೆಸಲಾಗಿರುವ 
ಹುದ್ದೆಗಳ 
ಅವಧಿಯು 
ಮುಕ್ತಾಯ 
ಗೊಳ್ಳುವ 
ದಿನಾಂಕ 


- 6 


01 | ಎಸಿಜೆಎಂ ನ್ಯಾಯಾಲಯ , ಬೆಂಗಳೂರು 


| 


31 - 03 - 2011 


| ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು 


5 
ಒಇ / 44/ 
ಪಿಪಿಇ (2009 

ದಿನಾಂಕ : 
11 - 08 - 2009 


೩೩೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


ಭಾಗ- ೧ 


02 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರರ - ವ - ಸಹಾಯಕ 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


ಅಧಿಕ ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಸಹಾಯಕ ಸರ್ಕಾರಿ 

ಅಭಿಯೋಜಕರು 
09 | 

ಅಧಿಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


- ಅದೇ 


- ಅದೇ 


01 


- ಅದೇ 


- ಅದೇ 


01 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 


01 | ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 

ನ್ಯಾಯಾಲಯ , ಸಕಲೇಶಪುರ 
ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಆನೇಕಲ್ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಹುಣಸೂರು 
ಅಧಿಕ ಸಿಜೆ ( ಕಿವಿ ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ರಾಣೇಬೆನ್ನೂರು 
ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಹರಿಹರ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಸಿರುಗುಪ್ಪ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ,ಸೋಮವಾರಪೇಟೆ 
ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಬೆಂಗಳೂರು 
ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ದೇವನಹಳ್ಳಿ 
ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಗೌರಿಬಿದನೂರು 
ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಅಂಕೋಲ| 
ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಬನಹಟ್ಟಿ 
2ನೇ ಎಸಿಎಂಎಂ ನ್ಯಾಯಾಲಯ , 
ಬೆಂಗಳೂರು ನಗರ 
2ನೇ ಎಂಎಂ ಸಂಚಾರಿ ನ್ಯಾಯಾಲಯ , 
ಬೆಂಗಳೂರು ನಗರ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಮಾಗಡಿ , ಶಿರಾ , ಹುಣಸೂರು, 
ಶ್ರೀರಂಗಪಟ್ಟಣ, ಮದ್ದೂರು, ನಾಗಮಂಗಲ, 
ಹಿರೆಕೆರೂರು, ರಾಯಬಾಗ್. 
ಸಿಜೆ ( ಕಿವಿ ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಶಹಾಪುರ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ನೆಲಮಂಗಲ 
ಎಂಎಂ ಸಂಚಾರಿ 3ನೇ ನ್ಯಾಯಾಲಯ, 
ಬೆಂಗಳೂರು ನಗರ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ 
ಕಛೇರಿ, 3ನೇ ಎಂಎಂ ( ಸಂ ) ನ್ಯಾಯಾಲಯ , 
ಬೆಂಗಳೂರು ನಗರ 
- ಅದೇ 
ಸಿಜೆ ( ಕಿವಿ ) ಮತ್ತು ಜೆಎಂಎಫ್‌ಸಿ 

ನ್ಯಾಯಾಲಯ, ತುರುವೇಕೆರೆ 
01 ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ 

ತುರುವೇಕೆರೆ 
ಅಧಿಕ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಗುಲ್ಬರ್ಗಾ 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 
- ಅದೇ 


- ಅದೇ 
- ಅದೇ 


ದಲಾಯತ್ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ದಲಾಯತ್ 


- ಅದೇ 


- ಅದೇ 


21 


- 01 


- ಅದೇ 


- ಅದೇ 


ಅಧಿಕ ಸಹಾಯಕ ಸರ್ಕಾರಿ 
ಅಭಿಯೋಜಕರು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦, ೨೦೧೦ 


೩೩೪೭ 


ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


ದಲಾಯತ್ 


- ಅದೇ 


- ಅದೇ 


ಅಧಿಕ ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಅಧಿಕ ಸರ್ಕಾರಿ ಅಭಿಯೋಜಕರು 


- ಅದೇ 


ಶೀಘ್ರಲಿಪಿಗಾರರು 


- ಅದೇ 


- ಅದೇ 
- ಅದೇ 


24 . 


ದಲಾಯತ್ 
ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


ದಲಾಯತ್ 
ಸರ್ಕಾರಿ ಅಭಿಯೋಜಕರು, 
ಕೊಪ್ಪಳ 


- ಅದೇ 
- ಅದೇ 


25 


ಶೀಘ್ರಲಿಪಿಗಾರರು 


- ಅದೇ 


ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರ | - ಅದೇ 
ಕಛೇರಿ ಗುಲ್ಬರ್ಗಾ 
ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರ | - ಅದೇ 
ಕಛೇರಿ ಗುಲ್ಬರ್ಗಾ 
ಅಧಿಕ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ - ಅದೇ 
ನ್ಯಾಯಾಲಯ , ಮಂಡ್ಯ 
ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , - ಅದೇ 
ಶಿವಮೊಗ್ಗ 
ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 
ಶಿವಮೊಗ್ಗ 
- ಅದೇ 

- ಅದೇ 
4 ,5 ಮತ್ತು 6ನೇ ಎಸಿಎಂಎಂ ನ್ಯಾಯಾಲಯ , - ಅದೇ 
ಬೆಂಗಳೂರು 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ - ಅದೇ 
ಕಛೇರಿ, 4 ,5 ಮತ್ತು 6ನೇ ಎಸಿಎಂಎಂ 
ನ್ಯಾಯಾಲಯ , ಬೆಂಗಳೂರು 
- ಅದೇ 

- ಅದೇ 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಕೊಪ್ಪಳ - ಅದೇ 
( ಸರ್ಕಾರಿ ಆದೇಶ ಸಂಖ್ಯೆ : ಲಾ 18 ಎಲ್‌ಸಿಇ 
99 ( ಪಿ) ದಿನಾಂಕ 14 - 07 - 2000 ರಲ್ಲಿ 
ರಾಯಚೂರು 1ನೇ ಅಧಿಕ ಸರ್ಕಾರಿ 
ಅಭಿಯೋಜಕರ ಹುದ್ದೆಯನ್ನು ಕೊಪ್ಪಳಕ್ಕೆ 
ವರ್ಗಾಯಿಸಿದೆ). 
ಸರ್ಕಾರಿ ಅಭಿಯೋಜಕರು ಕಛೇರಿ, 

- ಅದೇ 
ರಾಯಚೂರು 
- ಅದೇ 

- ಅದೇ 
2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ 

- ಅದೇ 
ಮೈಸೂರು 
2ನೇ ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ, | - ಅದೇ 
ಮೈಸೂರು 
- ಅದೇ 

- ಅದೇ - 
ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , - ಅದೇ 
ಕೋಲಾರ 
ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 
ಕೋಲಾರ 
- ಅದೇ 

- ಅದೇ 
ಎಸಿಎಂಎಂ ನ್ಯಾಯಾಲಯ , ಬೆಂಗಳೂರು - ಅದೇ 
ನಗರ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ - ಅದೇ 
ಕಛೇರಿ, ಎಸಿಎಂಎಂ ನ್ಯಾಯಾಲಯ, 
ಬೆಂಗಳೂರು ನಗರ 
- ಅದೇ 

- ಅದೇ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 

- ಅದೇ 
ನ್ಯಾಯಾಲಯ , ಪಿರಿಯಾಪಟ್ಟಣ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, - ಅದೇ 
ಪಿರಿಯಾಪಟ್ಟಣ 
ಸಿಜೆ ( ಕಿವಿ ) ಮತ್ತು ಜೆಎಂಎಫ್‌ಸಿ 

- ಅದೇ 
ನ್ಯಾಯಾಲಯ , ಹೊನ್ನಾಳಿ 


- ಅದೇ 
- ಅದೇ 


ದಲಾಯತ್ 
2ನೇ ಅಧಿಕ ಸರ್ಕಾರಿ 
ಅಭಿಯೋಜಕರು 
ಶೀಘ್ರಲಿಪಿಗಾರರು 


- ಅದೇ 


ದಲಾಯತ್ 
27 | | ಅಧಿಕ ಸರ್ಕಾರಿ ಅಭಿಯೋಜಕರು 


| - ಅದೇ 

- ಅದೇ 


ಶೀಘ್ರಲಿಪಿಗಾರರು 


- ಅದೇ 


- ಅದೇ 
- ಅದೇ 


ದಲಾಯತ್ 
ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 
- ಅದೇ 


ದಲಾಯತ್ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


30 


01 


- ಅದೇ 


| ಸಹಾಯಕ ಸರ್ಕಾರಿ 
ಅಭಿಯೋಜಕರು 


೩೩೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


ಭಾಗ- ೧ 


ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


- 


01 


| 


- ಅದೇ 
- ಅದೇ 


- ಅದೇ 
- ಅದೇ 


ದಲಾಯತ್ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


- ಅದೇ 


- ಅದೇ 
- ಅದೇ 


-ಅದೇ 


ದಲಾಯತ್ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ದಲಾಯತ್ 


- ಅದೇ 


- ಅದೇ 


33 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ- ಸಹಾಯಕ | 


- ಅದೇ 


- ಅದೇ 


34 


01 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


ದಲಾಯತ್ 
ಅಪರ ಸರ್ಕಾರಿ ಅಭಿಯೋಜಕರು 


- ಅದೇ 
- ಅದೇ 


- ಅದೇ 
- ಅದೇ 


35 


| 


ಶೀಘ್ರಲಿಪಿಗಾರರು 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಹೊನ್ನಾಳಿ 
- ಅದೇ 
ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಸೊರಬ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಸೊರಬ 
- ಅದೇ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ನರಗುಂದ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ನರಗುಂದ 
ಸಿಜೆ ( ಕಿವಿ ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಹೆಗ್ಗಡದೇವನಕೋಟೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಹೆಗ್ಗಡದೇವನಕೋಟೆ 
| ಸಿಜೆ ( ಕಿವಿ ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಕೊರಟಗೆರೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಕೊರಟಗೆರೆ 
- ಅದೇ 
22ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ ಬೆಂಗಳೂರು 
ಅಪರ ಸರ್ಕಾರಿ ಅಭಿಯೋಜಕರ ಕಛೇರಿ, 
22ನೇ ಅಧಿಕ ಸಿಟಿ ಸಿವಿಲ್ ಮತ್ತು ಸತ್ರ 
ನ್ಯಾಯಾಲಯ , ಬೆಂಗಳೂರು 
- ಅದೇ 
- ಅದೇ 
- ಅದೇ 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ನಿರ್ದೆಶಕರ ಕಛೇರಿ, ಬೆಂಗಳೂರು 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ 2ನೇ 
ನ್ಯಾಯಾಲಯ, ಮಂಗಳೂರು 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಚನ್ನರಾಯಪಟ್ಟಣ ಮತ್ತು ನರಸಿಂಹರಾಜಪುರ | 
2ನೇ ಅಧಿಕ ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಶಿವಮೊಗ್ಗ 
ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಮೂಡಿಗೆರೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಮೂಡಿಗೆರೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಕೂಡ್ಲಗಿ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಹರಪನಹಳ್ಳಿ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
2ನೇ ಅಧಿಕ ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ 


- 01 


ಪ್ರಥಮ ದರ್ಜೆ ಸಹಾಯಕರು 
ಬೆರಳಚ್ಚುಗಾರರು 
ಅಟೆಂಡರ್ 
ಸಹಾಯಕ ಅಭಿಯೋಗ 
ನಿರ್ದೆಶಕರು 


- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 
- ಅದೇ 


36 . 


ದಲಾಯತ್ 


- ಅದೇ 


- ಅದೇ 


38 


| ಬೆರಳಚ್ಚುಗಾರ - ವ - ಸಹಾಯಕ 
| 


- ಅದೇ 


- ಅದೇ 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


- ಅದೇ 


- ಅದೇ 


ದಲಾಯತ್ 


- ಅದೇ 


- ಅದೇ 


ದಲಾಯತ್ 


- ಅದೇ 


- ಅದೇ 


ದಲಾಯತ್ 


- ಅದೇ 


- ಅದೇ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦, ೨೦೧೦ 


೩೩೪೯ 


42 | ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


43 


- ಅದೇ 


- ಅದೇ 


ಸಹಾಯಕ ಅಭಿಯೋಗ 
ನಿರ್ದೆಶಕರು 
ಸಹಾಯಕ ಅಭಿಯೋಗ 
ನಿರ್ದೆಶಕರು 


- ಅದೇ 


- ಅದೇ 


45 | ಶೀಘ್ರಲಿಪಿಗಾರರು 


- ಅದೇ 


- ಅದೇ 


ದಲಾಯತ್ 


18 


- ಅದೇ 


- ಅದೇ 


ನ್ಯಾಯಾಲಯ, ಬಳ್ಳಾರಿ 
3ನೇ ಅಧಿಕ ಸಿಟಿ ಸಿವಿಲ್ ಮತ್ತು ಸತ್ರ 
ನ್ಯಾಯಾಲಯ , ಬೆಂಗಳೂರು 
ಅಭಿಯೋಗಉಪನಿರ್ದೇಶಕರ ಕಛೇರಿ, 
ಮೈಸೂರು ವಿಭಾಗ, ಮೈಸೂರು 
ಪ್ರತಿ ಜಿಲ್ಲೆಗೆ ಒಬ್ಬೊಬ್ಬರಂತೆ 19 ಜಿಲ್ಲಾ 
ಕೇಂದ್ರಗಳಲ್ಲಿ- ಆರಕ್ಷಕ ಅಧೀಕ್ಷಕರ ಕಛೇರಿಗಳಲ್ಲಿ 
ಮತ್ತು 
ಬಿ) ಒಂದು ಹುದ್ದೆ ಆರಕ್ಷಕ ಆಯುಕ್ತರ ಕಛೇರಿ, 
ಬೆಂಗಳೂರು ನಗರ 
ಸಿ) ಒಂದು ಹುದ್ದೆ ಆರಕ್ಷಕ ಅಧೀಕ್ಷಕರ ಕಛೇರಿ, 
ಕೆ . ಜಿ .ಎಫ್ . 
19 ಜಿಲ್ಲಾ ಕೇಂದ್ರಗಳಲ್ಲಿ - ಆರಕ್ಷಕ ಅಧೀಕ್ಷಕರ 
ಕಛೇರಿಗಳಲ್ಲಿ ಕಾರ್ಯನಿರ್ವಹಿಸುವ ಸಹಾಯಕ 
ಅಭಿಯೋಗ ನಿರ್ದೆಶಕರ ಕಛೇರಿಗಳಿಗೆ 
ಪ್ರತಿಯೊಬ್ಬರಂತೆ 
ಬಿ) ಒಂದು ಹುದ್ದೆ ಸಹಾಯಕ ಅಭಿಯೋಗ 
ನಿರ್ದೆಶಕರ ಕಛೇರಿ, ಆರಕ್ಷಕ ಅಧೀಕ್ಷಕರ 
ಕಛೇರಿ, ಕೆ. ಜಿ .ಎಫ್. 
ಸಿ) ಒಂದು ಹುದ್ದೆ ಸಹಾಯಕ ಅಭಿಯೋಗ 
ನಿರ್ದೆಶಕರ ಕಛೇರಿ, ಆರಕ್ಷಕ ಆಯುಕ್ತರ 
ಕಛೇರಿ ಬೆಂಗಳೂರು ನಗರ 
16 ಜಿಲ್ಲಾ ಕೇಂದ್ರಗಳಲ್ಲಿ - ಆರಕ್ಷಕ ಅಧೀಕ್ಷಕರ 
ಕಛೇರಿಗಳಲ್ಲಿ ಕಾರ್ಯನಿರ್ವಹಿಸುವ ಸಹಾಯಕ 
ಅಭಿಯೋಗ ನಿರ್ದೆಶಕರ ಕಛೇರಿಗಳಿಗೆ 
ಪ್ರತಿಯೊಬ್ಬರಂತೆ 
ಬಿ) ಒಂದು ಹುದ್ದೆ ಸಹಾಯಕ ಅಭಿಯೋಗ 
ನಿರ್ದೆಶಕರ ಕಛೇರಿ, ಆರಕ್ಷಕ ಅಧೀಕ್ಷಕರ 
ಕಛೇರಿ, ಕೆ. ಜಿ.ಎಫ್. 
ಸಿ) ಒಂದು ಹುದ್ದೆ ಸಹಾಯಕ ಅಭಿಯೋಗ 
ನಿರ್ದೆಶಕರ ಕಛೇರಿ, ಆರಕ್ಷಕ ಆಯುಕ್ತರ 
ಕಛೇರಿ ಬೆಂಗಳೂರು ನಗರ 
ಅಭಿಯೋಗಉಪ ನಿರ್ದೇಶಕರ ಕಛೇರಿ, 
ಬೆಳಗಾವಿ ವಿಭಾಗ, ಬೆಳಗಾವಿ ಮತ್ತು ಗುಲ್ಬರ್ಗ 
ವಿಭಾಗ , ಗುಲ್ಬರ್ಗ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ತಿಪಟೂರು, ರಾಯಚೂರು, 
ಮಂಡ್ಯ ಮತ್ತು ತುಮಕೂರು 
ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಬಾಗೆಪಲ್ಲಿ 
ಅಧಿಕ ಸಿಜೆ ( ಕಿವಿ ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಸಿರ್ಸಿ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ತೀರ್ಥಹಳ್ಳಿ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ತೀರ್ಥಹಳ್ಳಿ 
7ನೇ ಎಸಿಎಂ. ಎಂ . ನ್ಯಾಯಾಲಯ, 
ಬೆಂಗಳೂರು ನಗರ. 


46 | ವಾಹನ ಚಾಲಕರು 


02 


- ಅದೇ 


- ಅದೇ 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 


48 


| 


- ಅದೇ 


- ಅದೇ 


49 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಅಧಿಕ ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


- 01 


- ಅದೇ 


- ಅದೇ 


- 10 


- ಅದೇ 


- ಅದೇ 


ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು 


೩೩೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


ಭಾಗ- ೧ 


8ನೇ ಎಸಿಎಂ. ಎಂ . ನ್ಯಾಯಾಲಯ , 
ಬೆಂಗಳೂರು ನಗರ. 
9ನೇ ಎ .ಸಿಎಂ. ಎಂ . ನ್ಯಾಯಾಲಯ , 
ಬೆಂಗಳೂರು ನಗರ. 
10ನೇ ಎಸಿಎಂ. ಎಂ . ನ್ಯಾಯಾಲಯ , 
ಬೆಂಗಳೂರು ನಗರ. 
11ನೇ ಎಸಿಎಂ . ಎಂ . ನ್ಯಾಯಾಲಯ , 
ಬೆಂಗಳೂರು ನಗರ. 
1ನೇ ಎಂ . ಎಂ . ( ಸಂ ) ನ್ಯಾಯಾಲಯ , 
ಬೆಂಗಳೂರು ನಗರ . 
ಸಹಾಯಕ ಅಭಿಯೋಗನಿರ್ದೆಶಕರು , 
ಅಭಿಯೋಗ 
ಉಪನಿರ್ದೆಶಕರ ಕಛೇರಿ, ಬೆಂಗಳೂರು ನಗರ. 
ಸಹಾಯಕ ಅಭಿಯೋಗನಿರ್ದೆಶಕರು , 
ಅಭಿಯೋಗ. 
ಉಪನಿರ್ದೆಶಕರ ಕಛೇರಿ, ಬೆಂಗಳೂರು 
ವಿಭಾಗ, 
ಸಹಾಯಕ ಅಭಿಯೋಗನಿರ್ದೆಶಕರು , 
ಅಭಿಯೋಗ 
ಉಪನಿರ್ದೆಶಕರ ಕಛೇರಿ, ಮೈಸೂರು ವಿಭಾಗ 
ಮೈಸೂರು ( ಬೆಂಗಳೂರು ನಗರ ಆರಕ್ಷಕ 
ಆಯುಕ್ತರ ಕಛೇರಿಗೆ ವರ್ಗಾವಣೆ ಆಗಿದೆ.) 
ಸಹಾಯಕ ಅಭಿಯೋಗ ನಿರ್ದೆಶಕರು , 
ಅಭಿಯೋಗ 
ಉಪನಿರ್ದೆಶಕರ ಕಛೇರಿ ಗುಲ್ಬರ್ಗ ವಿಭಾಗ, 
ಗುಲ್ಬರ್ಗ. 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಟಿ . ನರಸೀಪುರ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಚನ್ನರಾಯಪಟ್ಟಣ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ರಾಮದುರ್ಗ 
ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಬಾಗಲಕೋಟೆ 
ಸಿಜೆ (ಕಿವಿ ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಭಟ್ಕಳ 
ಸಿಜೆ ( ಕಿವಿ) ಮತ್ತು ಜೆಎಂಎಫ್ಸಿ 
ನ್ಯಾಯಾಲಯ, ಹಡಗಲಿ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಬೆಳ್ತಂಗಡಿ ಮತ್ತು ಬಂಟ್ವಾಳ 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ನಿರ್ದೆಶಕರ ಕಛೇರಿ ಬೆಂಗಳೂರು 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ನಿರ್ದೆಶಕರ ಕಛೇರಿ ಬೆಂಗಳೂರು 

- ಅದೇ 
- ಅದೇ 


52 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 


53 


ದಲಾಯತ್ 


೧ ) 


- ಅದೇ 


- ಅದೇ 


54 ಶೀಘ್ರಲಿಪಿಗಾರರು 


- ಅದೇ 


- ಅದೇ 


55 


ಜಂಟಿ ನಿರ್ದೆಶಕರು 


- ಅದೇ 


- ಅದೇ 


- ಅದೇ 
- ಅದೇ 


- ಅದೇ 
- ಅದೇ 


ಸರ್ಕಾರಿ ಅಭಿಯೋಜಕರು 
ಸಹಾಯಕ ಅಭಿಯೋಗ 
ನಿರ್ದೆಶಕರು 
ಆಡಳಿತ ಅಧಿಕಾರಿಗಳು 


| 


- ಅದೇ 


- ಅದೇ 


- ಅದೇ - 


| 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦, ೨೦೧೦ 


೩೩೫೧ 


ಅಧೀಕ್ಷಕರು 
ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 
ಬೆರಳಚ್ಚುಗಾರರು 
ದ್ವಿತೀಯ ದರ್ಜೆ ಸಹಾಯಕರು 
ಅಟೆಂಡರ್ 

ಗೂಪ್ ಡಿ 
56 | ಸರ್ಕಾರಿ ಅಭಿಯೋಜಕರು 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 


ಶೀಘ್ರಲಿಪಿಗಾರರು 


- ಅದೇ 


- ಅದೇ 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 

- ಅದೇ 
ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , 
ಬೆಂಗಳೂರು ಮಹಾನಗರ, ಬೆಂಗಳೂರು 
ಸರ್ಕಾರಿ ಅಭಿಯೋಜಕರ ಕಛೇರಿ, 
ಬೆಂಗಳೂರು ನಗರ, ಬೆಂಗಳೂರು 

- ಅದೇ 
ಸರ್ಕಾರಿ ಅಭಿಯೋಜಕರ ಕಛೇರಿ, ಮಡಿಕೇರಿ, 
( ಲಾ 59 ಎಲ್‌ಎಬಿ 94 ದಿ : 20 - 11 -1996 
ರಲ್ಲಿ ವಿರಾಜಪೇಟೆಯಿಂದ ವರ್ಗಾವಣೆಗೊಂಡ 
ಹುದ್ದೆ) 
ಅಧಿಕ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ | 
ನ್ಯಾಯಾಲಯ , ವಿರಾಜಪೇಟೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಅಧಿಕ ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ವಿರಾಜಪೇಟೆ 


| 


- ಅದೇ - 


| 


- ಅದೇ 


ದಲಾಯತ್ 
ದಲಾಯತ್ 


51 


| 


58 


| 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ದಲಾಯತ್ 


- ಅದೇ 


- ಅದೇ 


S9 


| 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


ದಲಾಯತ್ 
ಅಭಿಯೋಗ ಉಪನಿರ್ದೆಶಕರು 


- ಅದೇ 
- ಅದೇ 


- ಅದೇ 
- ಅದೇ 


60 | 


- ಅದೇ 
- ಅದೇ 


ಅದೇ 


ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 
ದ್ವಿತೀಯ ದರ್ಜೆ ಸಹಾಯಕರು 
ಬೆರಳಚ್ಚುಗಾರರು 
ದಲಾಯತ್ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


ಸಿಜೆ ( ಕಿವಿ ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಬ್ಯಾಡಗಿ. 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಬ್ಯಾಡಗಿ 
- ಅದೇ 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ನಿರ್ದೆಶಕರ ಕಛೇರಿ ಬೆಂಗಳೂರು 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಚನ್ನಗಿರಿ . 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಚನ್ನಗಿರಿ 
- ಅದೇ 
3ನೇ ಎ . ಸಿ. ಎಂ . ಎಂ . ನ್ಯಾಯಾಲಯ , 
ಬೆಂಗಳೂರು 
ಸಿ. ಜೆ. (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಕೊಪ್ಪ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಕೊಪ್ಪ, 
ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ತುಮಕೂರು 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 


- ಅದೇ 


- ಅದೇ 


- ಅದೇ 
- ಅದೇ 


- ಅದೇ 
- ಅದೇ 


62 


ದಲಾಯತ್ 
ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


63 


- ಅದೇ 


- ಅದೇ 


- ಅದೇ 


- ಅದೇ 


64 | ಅಧಿಕ ಸರ್ಕಾರಿ ಅಭಿಯೋಜಕರು 


- 


01 


- ಅದೇ 


- ಅದೇ 


೩.೩೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


ಭಾಗ- ೧ 


ಶೀಘ್ರಲಿಪಿಗಾರರು 


- ಅದೇ 


- ಅದೇ 


ದಲಾಯತ್ 


- ಅದೇ 


- ಅದೇ 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ- ಸಹಾಯಕ 


- ಅದೇ 


- ಅದೇ 


ದಲಾಯತ್ 


01 


- ಅದೇ 


- ಅದೇ 


66 . 


0] 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ- ವ- ಸಹಾಯಕ | 


- ಅದೇ 


- ಅದೇ 


01 


- ಅದೇ 
- ಅದೇ 


- ಅದೇ 
- ಅದೇ 


67 


ದಲಾಯತ್ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


- ಅದೇ 
- ಅದೇ 


- ಅದೇ 
- ಅದೇ 


68 


ದಲಾಯತ್ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ- ಸಹಾಯಕ | 


ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ 
ತುಮಕೂರು 
ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ 
ತುಮಕೂರು 
2ನೇ ಅಧಿಕ ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಬೀದರ್‌ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
2ನೇ ಅಧಿಕ ಸಿಜೆ( ಕಿವಿ ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಬೀದರ್ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
2ನೇ ಅಧಿಕ ಸಿಜೆ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಬೀದರ್ 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಕಲಘಟಗಿ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಕಲಘಟಗಿ 
- ಅದೇ 
ಸಿಜೆ(ಕಿವಿ ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಹೊಸನಗರ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಹೊಸನಗರ. 
- ಅದೇ 
2ನೇ ಸಿಜೆ( ಕಿವಿ ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ದಾವಣಗೆರೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
2ನೇ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ದಾವಣಗೆರೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
2ನೇ ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ದಾವಣಗೆರೆ 
ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಬಳ್ಳಾರಿ 
ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಬಳ್ಳಾರಿ 
ವಿಶೇಷ ದಂಡಾಧಿಕಾರಿಗಳ ನ್ಯಾಯಾಲಯ 
( ಕರ್ನಾಟಕ ಸೇಲ್ಸ್ ಟ್ಯಾಕ್ ಆಕ್ಸ್ ) ಬೆಂಗಳೂರು 
ವಿಶೇಷ ದಂಡಾಧಿಕಾರಿಗಳ ನ್ಯಾಯಾಲಯ 
(ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಆಕ್ಸ್ ) ಬೆಂಗಳೂರು | 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಗುಂಡ್ಲುಪೇಟೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಗುಂಡ್ಲುಪೇಟೆ 
ಅಧಿಕ ಸಿಜೆ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಕಾರ್ಕಳ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಕಾರ್ಕಳ 
ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಮಂಡ್ಯ 


- ಅದೇ 


- ಅದೇ 


ದಲಾಯತ್ 


- ಅದೇ 


- ಅದೇ 


69 


| 


ಅಧಿಕ ಸರ್ಕಾರಿ ಅಭಿಯೋಜಕರು 


- 


01 


- ಅದೇ 


-ಅದೇ 


ಶೀಘ್ರಲಿಪಿಗಾರರು 


- ಅದೇ 


- ಅದೇ 


70 


- ಅದೇ 


- ಅದೇ 


ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ- ಸಹಾಯಕ 


- ಅದೇ 


- ಅದೇ 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ- ಸಹಾಯಕ 


01 


- ಅದೇ 


- ಅದೇ 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ -ಸಹಾಯಕ 


- 01 


- ಅದೇ 


- ಅದೇ 


ಅಧಿಕ ಸರ್ಕಾರಿ ಅಭಿಯೋಜಕರು 


- 


01 


- ಅದೇ 


- ಅದೇ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೩೦ , ೨೦೧೦ 


೩೩೫೩ 


ಶೀಘ್ರಲಿಪಿಗಾರರು 


- ಅದೇ 


- ಅದೇ 


74 | ಸರ್ಕಾರಿ ಅಭಿಯೋಜಕರು 


| 


02 


- ಅದೇ 


- ಅದೇ 


ಪ್ರಥಮ ದರ್ಜೆ ಸಹಾಯಕರು 


- ಅದೇ 


- ಅದೇ 


ಶೀಘ್ರಲಿಪಿಗಾರರು 


- ಅದೇ 


- ಅದೇ 


ಬೆರಳಚ್ಚುಗಾರರು 


- ಅದೇ 


- ಅದೇ 


ಅಟೆಂಡರ್‌ 


- ಅದೇ 


- ಅದೇ 


ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಮಂಡ್ಯ 
ವಿಶೇಷ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ 
( ಎಸ್‌ಸಿ/ಎಸ್‌ಟಿ ಕಾಯ್ದೆ ) , ಕೋಲಾರ ಮತ್ತು 
ರಾಯಚೂರು 
ವಿಶೇಷ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಕೋಲಾರ ಮತ್ತು ರಾಯಚೂರು 
ವಿಶೇಷ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಕೋಲಾರ ಮತ್ತು ರಾಯಚೂರು 
ವಿಶೇಷ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಕೋಲಾರ 
ವಿಶೇಷ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಕೋಲಾರ ಮತ್ತು ರಾಯಚೂರು 
ವಿಶೇಷ ಸರ್ಕಾರಿ ಅಭಿಯೋಜಕರ ಕಛೇರಿ, 
ರಾಯಚೂರು 
ವಿಶೇಷ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ 
( ಎಸ್‌ಸಿ/ಎಸ್‌ಟಿ ಕಾಯ್ದೆ) , ಬಿಜಾಪುರ 
ವಿಶೇಷ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಬಿಜಾಪುರ 
- ಅದೇ 
- ಅದೇ 
- ಅದೇ 
ವಿಶೇಷ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ 
(ಭ್ರಷ್ಟಾಚಾರ ವಿರೋಧಕಾಯ್ದೆ 88ರಡಿ) . 
ಬೆಂಗಳೂರು, ಮೈಸೂರು ಮತ್ತು ಮಂಗಳೂರು 

- ಅದೇ 


ದಲಾಯತ್ 


- ಅದೇ 


- ಅದೇ 


75 | ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


ಪ್ರಥಮ ದರ್ಜೆ ಸಹಾಯಕರು 


- ಅದೇ 


- ಅದೇ 


01 


ಶೀಘ್ರಲಿಪಿಗಾರರು 
ಅಟೆಂಡರ್ 


- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 
- ಅದೇ 


ದಲಾಯತ್ 
ಸರ್ಕಾರಿ ಅಭಿಯೋಜಕರು 


76 


ಪ್ರಥಮ ದರ್ಜೆ ಸಹಾಯಕರು 


- ಅದೇ 


- ಅದೇ 


ಶೀಘ್ರಲಿಪಿಗಾರರು 


- ಅದೇ 


- ಅದೇ 


- ಅದೇ 


ಬೆರಳಚ್ಚುಗಾರರು 
ಅಟೆಂಡರ್ 
ದಲಾಯತ್ 
3ನೇ ಅಧಿಕ ಸರ್ಕಾರಿ 

ಅಭಿಯೋಜಕರು 
78 | ಅಧಿಕ ಸರ್ಕಾರಿ ಅಭಿಯೋಜಕರು 


- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 
- ಅದೇ 


77 


- ಅದೇ 
- ಅದೇ 

- ಅದೇ 
3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಧಾರವಾಡ 
ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಚಿಕ್ಕಮಗಳೂರು 
ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಚಿಕ್ಕಮಗಳೂರು 
- ಅದೇ 
ಸರ್ಕಾರಿ ಅಭಿಯೋಜಕರ ಕಛೇರಿ, ಚಿತ್ರದುರ್ಗ 


- ಅದೇ 


- ಅದೇ 


ಶೀಘ್ರಲಿಪಿಗಾರರು 


- ಅದೇ 


- ಅದೇ 


| 


| ದಲಾಯತ್ 
| ದಲಾಯತ್ 


- ಅದೇ 
- ಅದೇ 


- ಅದೇ 
- ಅದೇ 


79 


ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


- ಅದೇ 


- ಅದೇ 


ಸಹಾಯಕ ಅಭಿಯೋಗ 
ನಿರ್ದೆಶಕರು 
ಶೀಘ್ರಲಿಪಿಗಾರರು 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಅರಸೀಕೆರೆ 
ಆರಕ್ಷಕ ಆಯುಕ್ತರ ಕಛೇರಿ, ಮೈಸೂರು ಮತ್ತು 
ಹುಬ್ಬಳ್ಳಿ - ಧಾರವಾಡ 
ಸಹಾಯಕ ಅಭಿಯೋಗನಿರ್ದೆಶಕರ ಕಛೇರಿ, 
ಮೈಸೂರು ಮತ್ತು ಹುಬ್ಬಳ್ಳಿ - ಧಾರವಾಡ 


- ಅದೇ 


- ಅದೇ 


೩೩೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


ಭಾಗ- ೧ 


ದಲಾಯತ್ 


- ಅದೇ 


- ಅದೇ 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


83 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


84 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ದಲಾಯತ್ 


ಸಹಾಯಕ ಅಭಿಯೋಗ ನಿರ್ದೆಶಕರ ಕಛೇರಿ, 
ಹುಬ್ಬಳ್ಳಿ - ಧಾರವಾಡ 
| 1ನೇ ಅಧಿಕ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಭದ್ರಾವತಿ 
1ನೇ ಸಹಾಯಕ ಸರ್ಕಾರಿ ಅಭಿಯೋಜಕರ 
ಕಛೇರಿ, ಭದ್ರಾವತಿ 
ಸಿಜೆ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಬೀಳಗಿ. 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಬೀಳಗಿ 
ಸಿಜೆ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಶಿಗ್ಗಾಂವ್ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಶಿಗ್ಗಾಂವ್ 
ಸಿಜೆ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಚಳ್ಳಕೆರೆ, ಜೇವರ್ಗಿ , 
ಜಗಳೂರು, ಅಫಜಲ್‌ಪುರ, ನಿಪ್ಪಾಣಿ, ಅಥಣಿ, 
ಮುಧೋಳ ಹಾಗೂ ಮದ್ದೂರು 
ವಿಶೇಷ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
( ಎಸ್‌ಸಿ/ಎಸ್‌ಟಿ ಕಾಯ್ದೆ ) ಗುಲ್ಬರ್ಗ 
ವಿಶೇಷ ಸರ್ಕಾರಿ ಅಭಿಯೋಜಕರ ಕಛೇರಿ, 

ಗುಲ್ಬರ್ಗ 
- ಅದೇ 


- ಅದೇ 


- ಅದೇ 


85 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 


86 


| 


ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


ಪ್ರಥಮ ದರ್ಜೆ ಸಹಾಯಕರು 


- ಅದೇ 


- ಅದೇ 


ಶೀಘ್ರಲಿಪಿಗಾರರು 


- ಅದೇ 


- ಅದೇ 


ಬೆರಳಚ್ಚುಗಾರರು 
ಅಟೆಂಡರ್ 


- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 


87 


ಸಹಾಯಕ ಗ್ರಂಥಪಾಲಕರು 


-ಅದೇ 
- ಅದೇ 


- ಅದೇ 
- ಅದೇ 


ಜಾಡಮಾಲಿ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ- ಸಹಾಯಕ 


- ಅದೇ 


- ಅದೇ 


ದಲಾಯತ್ 


- ಅದೇ 


- ಅದೇ 


90 . 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 


- ಅದೇ 

- ಅದೇ 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ನಿರ್ದೆಶಕರ ಕಛೇರಿ ಬೆಂಗಳೂರು 
- ಅದೇ 
ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಶೃಂಗೇರಿ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಶೃಂಗೇರಿ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಶೃಂಗೇರಿ 
ಸಿಜೆ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಸಂಡೂರು, 
ಹಗರಿಬೊಮ್ಮನಹಳ್ಳಿ, ಪಾಂಡವಪುರ, 
ಯಳಂದೂರು, ಆಲೂರು, ಮುಂಡರಗಿ , 
ಹಾಗೂ ಗುಡಿಬಂಡೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಸಂಡೂರು, ಹಗರಿಬೊಮ್ಮನಹಳ್ಳಿ, 
ಪಾಂಡವಪುರ , ಯಳಂದೂರು, ಆಲೂರು, 
ಹಾಗೂ ಗುಡಿಬಂಡೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಸಂಡೂರು ಪಾಂಡವಪುರ ಹಾಗೂ 
ಮುಂಡರಗಿ 


ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


ದಲಾಯತ್ 


- ಅದೇ 


- ಅದೇ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


೩೩೫೫ 


91 


- ಅದೇ 


- ಅದೇ 


2ನೇ ಅಧಿಕ ಸರ್ಕಾರಿ 
ಅಭಿಯೋಜಕರು 
ಅಧೀಕ್ಷಕರು 
ಶೀಘ್ರಲಿಪಿಗಾರರು 
ದಲಾಯತ್ 
ಸರ್ಕಾರಿ ಅಭಿಯೋಜಕರು 


- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 
- ಅದೇ 


92 


2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 

- ಅದೇ 
| 

- ಅದೇ 

- ಅದೇ 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಬಾಗಲಕೋಟೆ 
ಸರ್ಕಾರಿ ಅಭಿಯೋಜಕರ ಕಛೇರಿ, 
ಬಾಗಲಕೋಟೆ 

- ಅದೇ 
ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಬೀದರ್‌ 


ಶೀಘ್ರಲಿಪಿಗಾರರು 


- ಅದೇ 


- ಅದೇ 


ದಲಾಯತ್ 
ಸರ್ಕಾರಿ ಅಭಿಯೋಜಕರು 


- ಅದೇ 
- ಅದೇ 


- ಅದೇ 
- ಅದೇ 


93 


ಶೀಘ್ರಲಿಪಿಗಾರರು 


ಸರ್ಕಾರಿ ಅಭಿಯೋಜಕರ ಕಛೇರಿ, ಬೀದರ್ 


- ಅದೇ 


- ಅದೇ 


- ಅದೇ 


- ಅದೇ 
- ಅದೇ 


- ಅದೇ 
- ಅದೇ 


94 


ದಲಾಯತ್ 
ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


| 


- ಅದೇ 


- ಅದೇ 


ದಲಾಯತ್ 
ಅಧಿಕ ಸಹಾಯಕ ಸರ್ಕಾರಿ 
ಅಭಿಯೋಜಕರು 


- ಅದೇ 
- ಅದೇ 


- ಅದೇ 
- ಅದೇ 


3ನೇ ಅಧಿಕ ಸಿಜೆ ಮತ್ತು ಸಿಜೆಎಂ 
ನ್ಯಾಯಾಲಯ , ಧಾರವಾಡ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ 
ಕಛೇರಿ, 3ನೇ ಅಧಿಕ ಸಿಜೆ ಮತ್ತು ಸಿಜೆಎಂ 
ನ್ಯಾಯಾಲಯ , ಧಾರವಾಡ 

- ಅದೇ 
ಅಧಿಕ ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಆನೇಕಲ್, ರಾಯಭಾಗ, 
ಗೌರಿಬಿದನೂರು, ಕೊಳ್ಳೇಗಾಲ, ಹಾಗೂ 
ಚಾಮರಾಜನಗರ 
ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರ 
ಕಛೇರಿ, ಆನೇಕಲ್ , ಗೌರಿಬಿದನೂರು, 
ಕೊಳ್ಳೇಗಾಲ, ಮತ್ತು ಚಾಮರಾಜನಗರ 
ಸಿಜೆ(ಕಿವಿ ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಮುಂಡಗೋಡು 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಮುಂಡಗೋಡು 
ಆರಕ್ಷಕ ಅಧೀಕ್ಷಕರ ಕಛೇರಿ ಗದಗ 


ಬೆರಳಚ್ಚುಗಾರ - ವ - ಸಹಾಯಕ 


04 


- ಅದೇ 


- ಅದೇ 


- ಅದೇ 


- ಅದೇ 


96 | ಸಹಾಯಕ ಸರ್ಕಾರಿ 

ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


97 


- ಅದೇ 


- ಅದೇ 


ಸಹಾಯಕ ಅಭಿಯೋಗ 
ನಿರ್ದೆಶಕರು 
ಶೀಘ್ರಲಿಪಿಗಾರರು 


- ಅದೇ 


- ಅದೇ 


ಸಹಾಯಕ ಅಭಿಯೋಗನಿರ್ದೆಶಕರ ಕಛೇರಿ, 
ಗದಗ 
- ಅದೇ 


ದಲಾಯತ್ 


- ಅದೇ 


- ಅದೇ 


98 


ಆರಕ್ಷಕ ಅಧೀಕ್ಷಕರ ಕಛೇರಿ, ಹಾವೇರಿ 


ರ 


bר 


- ಅದೇ 


- ಅದೇ 


ಸಹಾಯಕ ಅಭಿಯೋಗ 
ನಿರ್ದೆಶಕರು 
ಶೀಘ್ರಲಿಪಿಗಾರರು 


- ಅದೇ 


- ಅದೇ 


ಸಹಾಯಕ ಅಭಿಯೋಗ ನಿರ್ದೆಶಕರ ಕಛೇರಿ, 
ಹಾವೇರಿ 
- ಅದೇ 
ಆರಕ್ಷಕ ಅಧೀಕ್ಷಕರ ಕಛೇರಿ, ಬಾಗಲಕೋಟೆ| 


- ಅದೇ 
- ಅದೇ 


- ಅದೇ 
- ಅದೇ 


99 


ದಲಾಯತ್ 
| ಸಹಾಯಕ ಅಭಿಯೋಗ 
ನಿರ್ದೆಶಕರು 
ಶೀಘ್ರಲಿಪಿಗಾರರು 


- ಅದೇ 


- ಅದೇ 


01 | ಸಹಾಯಕ ಅಭಿಯೋಗನಿರ್ದೆಶಕರ ಕಛೇರಿ, 

ಬಾಗಲಕೋಟೆ 


೩೩೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


ಭಾಗ - ೧ 


- ಅದೇ 


- ಅದೇ 
| ಆರಕ್ಷಕ ಅಧೀಕ್ಷಕರ ಕಛೇರಿ, ದಾವಣಗೆರೆ 


- ಅದೇ 
- ಅದೇ 


ದಲಾಯತ್ 
100 | 1 ಸಹಾಯಕ ಅಭಿಯೋಗ 

ನಿರ್ದೆಶಕರು 
ಶೀಘ್ರಲಿಪಿಗಾರರು 


- ಅದೇ 


- ಅದೇ 


- ಅದೇ 


ಸಹಾಯಕ ಅಭಿಯೋಗ ನಿರ್ದೆಶಕರ ಕಛೇರಿ, 
ದಾವಣಗೆರೆ 
- ಅದೇ 
ಆರಕ್ಷಕ ಅಧೀಕ್ಷಕರ ಕಛೇರಿ, ಕೊಪ್ಪಳ 


- ಅದೇ 
- ಅದೇ 


- ಅದೇ 
- ಅದೇ 


101 


ದಲಾಯತ್ 
ಸಹಾಯಕ ಅಭಿಯೋಗ 
ನಿರ್ದೆಶಕರು 
ಶೀಘ್ರಲಿಪಿಗಾರರು 


- ಅದೇ 


- ಅದೇ 


102 


ಸಹಾಯಕ ಅಭಿಯೋಗನಿರ್ದೆಶಕರ ಕಛೇರಿ, 
ಕೊಪ್ಪಳ 
ಸಿಜೆ(ಹಿವಿ) ಮತ್ತು ಸಿಜೆಎಂ ನ್ಯಾಯಾಲಯ , 
ಗದಗ. 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಗದಗ 


- ಅದೇ 


ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಸರ್ಕಾರಿ ಅಭಿಯೋಜಕರು 


- ಅದೇ 


103 


- ಅದೇ 


- ಅದೇ 


ಅಧೀಕಕರು 
ಪ್ರಥಮ ದರ್ಜೆ ಸಹಾಯಕರು 


| ಸರ್ಕಾರಿ ಅಭಿಯೋಜಕರ ಕಛೇರಿ, ಗದಗ 

-ಅದೇ 


- ಅದೇ 
- ಅದೇ 


- ಅದೇ 
- ಅದೇ 


ಶೀಘ್ರಲಿಪಿಗಾರರು 


- ಅದೇ 


- ಅದೇ 


- ಅದೇ 


ಅಟೆಂಡರ್ 


- ಅದೇ 
- ಅದೇ 


- ಅದೇ 
- ಅದೇ 


104 


ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಅಧೀಕ್ಷಕರು 
ಪ್ರಥಮ ದರ್ಜೆ ಸಹಾಯಕರು 


- ಅದೇ 
ಸಿಜೆ (ಹಿವಿ) ಮತ್ತು ಸಿಜೆಎಂ ನ್ಯಾಯಾಲಯ , 
ಹಾವೇರಿ 
- ಸರ್ಕಾರಿ ಅಭಿಯೋಜಕರ ಕಛೇರಿ, ಹಾವೇರಿ 

- ಅದೇ 


- ಅದೇ 
- ಅದೇ 


- ಅದೇ 
- ಅದೇ 


ಶೀಘ್ರಲಿಪಿಗಾರರು 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 
- ಅದೇ 


105 


- ಅದೇ 


ಅಟೆಂಡರ್ 
ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಅಧೀಕ್ಷಕರು 


- ಅದೇ 


- ಅದೇ 


- ಅದೇ 
ಸಿಜೆ( ಹಿವಿ ) ಮತ್ತು ಸಿಜೆಎಂ ನ್ಯಾಯಾಲಯ , 
ಬಾಗಲಕೋಟೆ 
ಸರ್ಕಾರಿ ಅಭಿಯೋಜಕರ ಕಛೇರಿ, 
ಬಾಗಲಕೋಟೆ 

- ಅದೇ 

- ಅದೇ 
| ಸಿಜೆ(ಹಿವಿ) ಮತ್ತು ಸಿಜೆಎಂ ನ್ಯಾಯಾಲಯ , 
ದಾವಣಗೆರೆ 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ದಾವಣಗೆರೆ 


ಪ್ರಥಮ ದರ್ಜೆ ಸಹಾಯಕರು 
ಅಟೆಂಡರ್ 
ಹಿರಿಯ ಸಹಾಯಕ ಸರ್ಕಾರಿ 

ಅಭಿಯೋಜಕರು 
107 | ಸರ್ಕಾರಿ ಅಭಿಯೋಜಕರು 


- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 


106 . 


- ಅದೇ 


- ಅದೇ 


ಅಧೀಕ್ಷಕರು 
ಪ್ರಥಮ ದರ್ಜೆ ಸಹಾಯಕರು 


| ಸರ್ಕಾರಿ ಅಭಿಯೋಜಕರ ಕಛೇರಿ, ದಾವಣಗೆರೆ 

- ಅದೇ 


- ಅದೇ 
- ಅದೇ 


- ಅದೇ 
- ಅದೇ 


ಶೀಘ್ರಲಿಪಿಗಾರರು 


- ಅದೇ 


- ಅದೇ 


- ಅದೇ 


- ಅದೇ 
- ಅದೇ 


- ಅದೇ 
- ಅದೇ 


108 


ಅಟೆಂಡರ್ 
ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಅಧೀಕ್ಷಕರು 
ಪ್ರಥಮ ದರ್ಜೆ ಸಹಾಯಕರು 


- ಅದೇ 
ಸಿಜೆ (ಹಿವಿ) ಮತ್ತು ಸಿಜೆಎಂ ನ್ಯಾಯಾಲಯ 
ಕೊಪ್ಪಳ 
ಸರ್ಕಾರಿ ಅಭಿಯೋಜಕರ ಕಛೇರಿ, ಕೊಪ್ಪಳ 

- ಅದೇ 


- ಅದೇ 
- ಅದೇ - 


- ಅದೇ 
- ಅದೇ 


| 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಡಿಸೆಂಬರ್ ೩೦, ೨೦೧೦ 


೩೩೫೭ 


- 01 


ಶೀಘ್ರಲಿಪಿಗಾರರು 
ಅಟೆಂಡರ್ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 


109 | 


- ಅದೇ 


- ಅದೇ 


TTD. 


- ಅದೇ 


- ಅದೇ 


ಅಧಿಕ ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


- ಅದೇ 
- ಅದೇ 


- ಅದೇ 
- ಅದೇ 


111 


ದಲಾಯತ್ 
3ನೇ ಅಧಿಕ ಸರ್ಕಾರಿ 
ಅಭಿಯೋಜಕರು 
ಶೀಘ್ರಲಿಪಿಗಾರರು 


- ಅದೇ 


- ಅದೇ 


| 


- ಅದೇ - 
- ಅದೇ 


- ಅದೇ 
- ಅದೇ 


ದಲಾಯತ್ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


- ಅದೇ 
- ಅದೇ 


- ಅದೇ 
- ಅದೇ 


ದಲಾಯತ್ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


| - ಅದೇ 

| 
- - ಅದೇ 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ 
ಚನ್ನಪಟ್ಟಣ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಚನ್ನಪಟ್ಟಣ 
ಅಧಿಕ ಸಿಜೆ( ಕಿವಿ ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ ಕೆ. ಜಿ .ಎಫ್ . 
ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರ 
ಕಛೇರಿ, ಕೆ. ಜಿ .ಎಫ್. 
- ಅದೇ 
3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, | 
ಬೆಳಗಾವಿ 
3ನೇ ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ 
ಬೆಳಗಾವಿ 
- ಅದೇ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ 
ಮುಳಬಾಗಿಲು 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಮುಳಬಾಗಿಲು 
- ಅದೇ 
ಸಿಜೆ( ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ 
ದಾಂಡೇಲಿ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ದಾಂಡೇಲಿ 
- ಅದೇ 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ 
ಅರಕಲಗೂಡು 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಅರಕಲಗೂಡು 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ 
ಮಾಲೂರು 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಮಾಲೂರು 
- ಅದೇ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ 
ಕನಕಪುರ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಕನಕಪುರ 
ಸಿಜೆ( ಕಿವಿ) ಮತ್ತು ಜೆಎಂಎಫ್‌ಸಿ 3ನೇ 

ಎಂಎಸ್ಸಿ 3ನೇ 
ನ್ಯಾಯಾಲಯ ಬೆಳಗಾವಿ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ 
ಮೊಳಕಾಲೂರು 
ಸಿಜೆ( ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ 
ಶಿಡ್ಲಘಟ್ಟ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ 
ಹಿರಿಯೂರು 


- ಅದೇ 


- ಅದೇ 


- ಅದೇ 
- ಅದೇ 


- ಅದೇ 
- ಅದೇ 


114 | 


ದಲಾಯತ್ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


115 


| 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


- ಅದೇ 


- ಅದೇ 
- ಅದೇ 


116 


- ಅದೇ 


ದಲಾಯತ್ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


117 


- ಅದೇ 


- ಅದೇ 


118 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
| ಸಹಾಯಕ ಸರ್ಕಾರಿ 
ಅಭಿಯೋಜಕರು 


- ಅದೇ 


- ಅದೇ 


120 


- ಅದೇ 


- ಅದೇ 


೩೩.೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


ಭಾಗ- ೧ 


ಬೆರಳಚ್ಚುಗಾರ - ವ -ಸಹಾಯಕ 


- ಅದೇ 


- ಅದೇ 


ದಲಾಯತ್ 


- ಅದೇ 


- ಅದೇ 


121 | ಅಧಿಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


ಶೀಘ್ರಲಿಪಿಗಾರರು 


- ಅದೇ 


- ಅದೇ 


122 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ- ವ- ಸಹಾಯಕ 


- ಅದೇ 


- ಅದೇ 


ದಲಾಯತ್ 


- ಅದೇ 


- ಅದೇ 


123 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


01 . 


- ಅದೇ 


- ಅದೇ 


- ಅದೇ 
- ಅದೇ 


- ಅದೇ 
- ಅದೇ 


124 


ದಲಾಯತ್ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


125 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಹಿರಿಯೂರು 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಹಿರಿಯೂರು 
ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ 
ಚಿತ್ರದುರ್ಗ 
ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ 
ಚಿತ್ರದುರ್ಗ 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ 
ಹೊಳಲ್ಕೆರೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಹೊಳಲ್ಕೆರೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಹೊಳಲ್ಕೆರೆ 
ಸಿಜೆ(ಕಿವಿ ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ 
ಶ್ರೀನಿವಾಸಪುರ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಶ್ರೀನಿವಾಸಪುರ 
- ಅದೇ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ 
ಬೇಲೂರು 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಬೇಲೂರು 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ 
ಹೊಸಕೋಟೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಹೊಸಕೋಟೆ 
- ಅದೇ 
2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಮಂಗಳೂರು 
2ನೇ ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಮಂಗಳೂರು 
- ಅದೇ 
ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಹಾಸನ 
ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಹಾಸನ 
3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ತುಮಕೂರು 
3ನೇ ಹೆಚ್ಚುವರಿ ಸರ್ಕಾರಿ ಅಭಿಯೋಜಕರ 
ಕಛೇರಿ ತುಮಕೂರು 

- ಅದೇ 
- ಅದೇ 
- ಅದೇ 
- ಅದೇ 

- ಅದೇ 
ಹೆಚ್ಚುವರಿ ಸಿಜೆ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ ಬೈಲಹೊಂಗಲ 


- ಅದೇ 


- ಅದೇ 


- ಅದೇ 


- ಅದೇ 
- ಅದೇ 


126 


- ಅದೇ 


ದಲಾಯತ್ 
2ನೇ ಅಧಿಕ ಸರ್ಕಾರಿ 
ಅಭಿಯೋಜಕರು 
ಶೀಘ್ರಲಿಪಿಗಾರರು 


- ಅದೇ 


- ಅದೇ 


ದಲಾಯತ್ 
ಅಧಿಕ ಸರ್ಕಾರಿ ಅಭಿಯೋಜಕರು 


- ಅದೇ 
- ಅದೇ 


- ಅದೇ 
- ಅದೇ 


ಶೀಘ್ರಲಿಪಿಗಾರರು 


- ಅದೇ 


- ಅದೇ 


128 


- ಅದೇ 


- ಅದೇ 


3ನೇ ಹೆಚ್ಚುವರಿ ಸರ್ಕಾರಿ 
ಅಭಿಯೋಜಕರು 
ಅಧೀಕ್ಷಕರು 


- ಅದೇ 


- ಅದೇ 


- 01 


01 


ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 
ಬೆರಳಚ್ಚುಗಾರರು 
ಅಟೆಂಡರ್ 
ದಲಾಯತ್ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


129 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦, ೨೦೧೦ 


೩೩೫೯ 


ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


- ಅದೇ 


- ಅದೇ 


130 | ಸಹಾಯಕ ಸರ್ಕಾರಿ 

| 

ಅಭಿಯೋಜಕರು 
_ 131 | ಸರ್ಕಾರಿ ಅಭಿಯೋಜಕರು 

ಪ್ರಥಮ ದರ್ಜೆ ಸಹಾಯಕರು 


| 


01 


- ಅದೇ 
- ಅದೇ 


- ಅದೇ 
- ಅದೇ 


- ಅದೇ 
- ಅದೇ 


- ಅದೇ 
- ಅದೇ 


132 


ಶೀಘ್ರಲಿಪಿಗಾರರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


133 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ದಲಾಯತ್ 
| ಸರ್ಕಾರಿ ಅಭಿಯೋಜಕರು 


- ಅದೇ 
- ಅದೇ 


- ಅದೇ 
- ಅದೇ 


134 


ಪ್ರಥಮ ದರ್ಜೆ ಸಹಾಯಕರು 


- ಅದೇ 


- ಅದೇ 


ಶೀಘ್ರಲಿಪಿಗಾರರು 
ಅಟೆಂಡರ್ 
| ಆಡಳಿತಾಧಿಕಾರಿ 


- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 


135 


ಹೆಚ್ಚುವರಿ ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, ಬೈಲಹೊಂಗಲ 
ಹೆಚ್ಚುವರಿ ಸಿಜೆ( ಕಿವಿ ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ ಖಾನಾಪುರ | 
ಎನ್‌ಡಿಪಿಎಸ್, ನ್ಯಾಯಾಲಯ ಬೆಂಗಳೂರು 
ಸರ್ಕಾರಿ ಅಭಿಯೋಜಕರ ಕಛೇರಿ, ವಿಶೇಷ 
ಎನ್‌ಡಿಪಿಎಸ್, ನ್ಯಾಯಾಲಯ ಬೆಂಗಳೂರು 
- ಅದೇ 
ಹೆಚ್ಚುವರಿ ಸಿಜೆ( ಕಿವಿ ) ಮತ್ತು ಜೆಎಂಎಫ್‌ಸಿ | 
ನ್ಯಾಯಾಲಯ ಹಾವೇರಿ 
ಹೆಚ್ಚುವರಿ ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ, ಹಾವೇರಿ 
ಸಿಜೆ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಸಂಕೇಶ್ವರ 
- ಅದೇ 
ಚರ್ಚ್ ಬಾಂಬ್ ಸ್ಫೋಟ/ ನಕಲಿ ಛಾಪಾ | 
ಕಾಗದ/ ಕಂಬಾಲಪಲ್ಲಿ ಪ್ರಕರಣ, ವಿಶೇಷ 
ನ್ಯಾಯಾಲಯ ಬೆಂಗಳೂರು 
ವಿಶೇಷ ನ್ಯಾಯಾಲಯ ಸರ್ಕಾರಿ 
ಅಭಿಯೋಜಕರ ಕಛೇರಿ, ಬೆಂಗಳೂರು 
- ಅದೇ 
- ಅದೇ 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ನಿರ್ದೆಶಕರ ಕಛೇರಿ, ಬೆಂಗಳೂರು| 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ನಿರ್ದೆಶಕರ ಕಛೇರಿ, ಬೆಂಗಳೂರು 
ಸರ್ಕಾರಿ ಅಭಿಯೋಜಕರು 3ನೇ ಅಧಿಕ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ , ಧಾರವಾಡ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಜಗಳೂರು, ಚಳ್ಳಕೆರೆ , ಜೇವರ್ಗಿ , ಅಫಜಲಪುರ 
ನಿಪಾಣಿ, ಅಥಣಿ, ಹಾಗೂ ಮುಧೋಳ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಜಗಳೂರು, ಚಳ್ಳಕೆರೆ , ಜೇವರ್ಗಿ, ಅಫಜಲಪುರ 
ನಿಪ್ಪಾಣಿ, ಅಥಣಿ, ಮದ್ದೂರು ಹಾಗೂ 
ಮುಧೋಳ 
ಸರ್ಕಾರಿ ಅಭಿಯೋಜಕರು, 3ನೇ ಅಧಿಕ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ , ಧಾರವಾಡ 
ಅಧಿಕ ಸಿಜೆ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಸಿಂಧನೂರು 
ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರ 
ಕಛೇರಿ ಸಿಂಧನೂರು 
- ಅದೇ 
ಸಿಜೆ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಮೂಡಬಿದರೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ 
ಮೂಡಬಿದರೆ 
| - ಅದೇ 


136 | ಲೆಕ್ಕ ಪತ್ರ ಅಧೀಕ್ಷಕರು 


- ಅದೇ 


- ಅದೇ 


137 | ಶೀಘ್ರಲಿಪಿಗಾರರು 


- ಅದೇ 


- ಅದೇ 


ಬೆರಳಚ್ಚುಗಾರರು 


- ಅದೇ 


- ಅದೇ 


ದಲಾಯತ್ 


- ಅದೇ 


- ಅದೇ 


ದಲಾಯತ್ 


| 


- ಅದೇ 


- ಅದೇ 


138 


| 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


- ಅದೇ 
- ಅದೇ 


- ಅದೇ 
- ಅದೇ 


139 


ದಲಾಯತ್ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


ದಲಾಯತ್ 


01 


- ಅದೇ - 


| 


- ಅದೇ 


೩೩೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


ಭಾಗ - ೧ 


140 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


ದಲಾಯತ್ 


- ಅದೇ 


- ಅದೇ 


141 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು 
ಬೆರಳಚ್ಚುಗಾರ- ವ- ಸಹಾಯಕ 


- ಅದೇ 


- ಅದೇ 


ದಲಾಯತ್ 


- ಅದೇ 


- ಅದೇ 


142 | ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


ಅಧಿಕ ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಚಿಕ್ಕಮಗಳೂರು 
ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರ 
ಕಛೇರಿ ಚಿಕ್ಕಮಗಳೂರು 
ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರ 
ಕಛೇರಿ ಚಿಕ್ಕಮಗಳೂರು 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಬಂಗಾರಪೇಟೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ 
ಬಂಗಾರಪೇಟೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ 
ಬಂಗಾರಪೇಟೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ 
ಸಕಲೇಶಪುರ 
- ಅದೇ 
ಅಧಿಕ ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ ಬಿಜಾಪುರ 
- ಅದೇ 
| ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರ 
ಕಛೇರಿ ಕನಕಪುರ 
- ಅದೇ 
ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರ 
ಕಛೇರಿ ರಾಮನಗರ 
- ಅದೇ 
ಸಿಜೆ ( ಹಿ. ವಿ .) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯದ ಸಹಾಯಕ ಸರ್ಕಾರಿ 
ಅಭಿಯೋಜಕರ ಕಛೇರಿ ಬೇಲೂರು 


ದಲಾಯತ್ 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 
- ಅದೇ 


- ಅದೇ 
- ಅದೇ 


143 


- ಅದೇ 


ದಲಾಯತ್ 
ಬೆರಳಚ್ಚುಗಾರ- ವ- ಸಹಾಯಕ 


- ಅದೇ 
- ಅದೇ 


144 


- ಅದೇ 


ದಲಾಯತ್ 
145 | ಬೆರಳಚ್ಚುಗಾರ- ವ - ಸಹಾಯಕ 


- ಅದೇ 
- ಅದೇ 


- ಅದೇ 
- ಅದೇ 


ದಲಾಯತ್ 
ಬೆರಳಚ್ಚುಗಾರ- ವ - ಸಹಾಯಕ 


- ಅದೇ 
- ಅದೇ 


146 


- ಅದೇ 
ಒಇ 235 
ಪಿಪಿಇ 2008 
ದಿ : 04 - 02 


2009 


01 _ 


- ಅದೇ 


147 


ದಲಾಯತ್ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 


- ಅದೇ 
ಅಪರ ( ಸಿ. ಜೆ.( ಕಿ. ವಿ .) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ , ಹೊಸಕೋಟೆ. 


- ಅದೇ 


- ಅದೇ 
ಒಣ 530 
ಪಿಪಿಇ 2008, 
ದಿ ; 18 - 02 

2009 
- ಅದೇ 


148 | 


- ಅದೇ 


ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ , ದೊಡ್ಡಬಳ್ಳಾಪುರ 


149 


- ಅದೇ 


- ಅದೇ 


ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ , ದೇವನಹಳ್ಳಿ 


150 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 


2ನೇ ಅಧಿಕ ( ಸಿ. ಜೆ.(ಕಿ. ವಿ.) ಮತ್ತು 
ಜೆ. ಎಂ .ಎಫ್.ಸಿ. ನ್ಯಾಯಾಲಯ , ತುಮಕೂರು 


- ಅದೇ 


- ಅದೇ 


3ನೇ ಅಪರ ಸಿ. ಜೆ.( ಕಿ. ವಿ.) ಮತ್ತು 
ಜೆ . ಎಂ . ಎಫ್. ಸಿ . 4ನೇ ನ್ಯಾಯಾಲಯ , 
ತುಮಕೂರು 
ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ , ಗುಬ್ಬಿ 


152 


- ಅದೇ 


- ಅದೇ 


ಭಾಗ - ೧ 


ಕರ್ನಾಟಕ ರಾ 


ಗುರುವಾರ, ಡಿಸೆಂಬರ್ ೩೦, ೨೦೧೦ 


೩೩೬೧ 


- ಅದೇ 


- ಅದೇ 


ಅಧಿಕ ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ . ಎಫ್. ಸಿ. 
ನ್ಯಾಯಾಲಯ , ಮಧುಗಿರಿ 


01 


| 


- ಅದೇ 


- ಅದೇ 


ಅಪರ ಸಿ. ಜೆ.( ಕಿ. ವಿ .) ಮತ್ತು ಜೆ. ಎಂ .ಎಫ್.ಸಿ . 
ನ್ಯಾಯಾಲಯ , ಚಿಕ್ಕನಾಯಕನಹಳ್ಳಿ 


155 


| 


| 


- ಅದೇ 


- ಅದೇ 


ಅಪರ ಸಿ. ಜೆ.( ಕಿ. ವಿ.) ಮತ್ತು ಜೆ. ಎಂ .ಎಫ್.ಸಿ . 
ನ್ಯಾಯಾಲಯ , ಚನ್ನಪಟ್ಟಣ 


_ 01 


- ಅದೇ 


- ಅದೇ 


ಅಪರ ಸಿ . ಜೆ.(ಕಿ . ವಿ.) ಮತ್ತು ಜೆ . ಎಂ .ಎಫ್. ಸಿ . 
ನ್ಯಾಯಾಲಯ , ರಾಮನಗರ 


- 01 


- ಅದೇ 


- ಅದೇ 


| ಅಪರ ಸಿ . ಜೆ . (ಕಿ. ವಿ.) ಮತ್ತು ಜೆ . ಎಂ .ಎಫ್. ಸಿ . 
ನ್ಯಾಯಾಲಯ , ಕನಕಪುರ 


- ಅದೇ 


- ಅದೇ 


ಪ್ರಧಾನ ಸಿ. ಜೆ.( ಕಿ. ವಿ.) ಮತ್ತು ಜೆ. ಎಂ .ಎಫ್ . ಸಿ. | 
ನ್ಯಾಯಾಲಯ,ಕೋಲಾರ 


01 


- ಅದೇ 


- ಅದೇ 


2ನೇ ಸಿ. ಜೆ.(ಕಿ. ವಿ.) ಮತ್ತು ಜೆ. ಎಂ .ಎಫ್.ಸಿ. 
ನ್ಯಾಯಾಲಯ , ಕೋಲಾರ 


- 


01 


- ಅದೇ 


- ಅದೇ 


| ಅಧಿಕ ಸಿ. ಜೆ.( ಕಿ. ವಿ.) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ , ಮಾಲೂರು 


153 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
154 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
| ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
156 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
157 

ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
158 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
159 | ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
160 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
161 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
162 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
163 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
164 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
166 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
168 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
169 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 


- ಅದೇ - 


| 


- ಅದೇ 


ಅಪರ ಸಿ. ಜೆ .( ಹಿ . ವಿ .) ಮತ್ತು ಜೆ . ಎಂ .ಎಫ್. ಸಿ . | 
ನ್ಯಾಯಾಲಯ, ಕೆ. ಜಿ.ಎಫ್. 


01 


- ಅದೇ 


- ಅದೇ 


ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ, ಶ್ರೀರಂಗಪಟ್ಟಣ 


- 


01 


- ಅದೇ 


- ಅದೇ 


ಪ್ರಧಾನ ಸಿ . ಜೆ.(ಕಿ. ವಿ.) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ, ಶ್ರೀರಂಗಪಟ್ಟಣ 


- ಅದೇ 


- ಅದೇ 


ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ , ನಾಗಮಂಗಲ 


165 


- ಅದೇ 


- ಅದೇ 


ಸಿ. ಜೆ.( ಹಿ. ವಿ.) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ , ಹೊಳೆನರಸೀಪುರ 


- 


01 


- ಅದೇ 


- ಅದೇ 


ಸಿ . ಜೆ.( ಹಿ . ವಿ .) ಮತ್ತು ಜೆ. ಎಂ .ಎಫ್. ಸಿ . 
ನ್ಯಾಯಾಲಯ , ಅರಸೀಕೆರೆ 


167 


- 


01 


- ಅದೇ 


- ಅದೇ 


1ನೇ ಅಧಿಕ 1ನೇ ಸಿ. ಜೆ.( ಕಿ. ವಿ .) ಮತ್ತು 
ಜೆ. ಎಂ. ಎಫ್ .ಸಿ. ನ್ಯಾಯಾಲಯ , ಮೈಸೂರು 


- 


01 


- ಅದೇ 


- ಅದೇ 


3ನೇ ಅಧಿಕ 1ನೇ ಸಿ . ಜೆ.( ಕಿ. ವಿ .) ಮತ್ತು 
ಜೆ. ಎಂ .ಎಫ್. ಸಿ. ನ್ಯಾಯಾಲಯ , ಮೈಸೂರು 


- 01 | 


- ಅದೇ 


- ಅದೇ 


ಪ್ರಧಾನ 1ನೇ ಸಿ . ಜೆ.(ಕಿ. ವಿ.) ಮತ್ತು 
ಜೆ. ಎಂ .ಎಫ್ .ಸಿ. ನ್ಯಾಯಾಲಯ, ಮೈಸೂರು 


೩೩೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


ಭಾಗ- ೧ 


170 


- ಅದೇ 


- ಅದೇ 


5ನೇ ಅಧಿಕ 1ನೇ ಸಿ. ಜೆ.(ಕಿ.ವಿ.) ಮತ್ತು 
ಜೆ. ಎಂ .ಎಫ್. ಸಿ. ನ್ಯಾಯಾಲಯ , ಮೈಸೂರು 


171 


- ಅದೇ 


- ಅದೇ 


ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್ . ಸಿ . 
ನ್ಯಾಯಾಲಯ , ಕುಮಟಾ 


172 


01 


- ಅದೇ 


- ಅದೇ 


ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್.ಸಿ. 
ನ್ಯಾಯಾಲಯ , ಮಳವಳ್ಳಿ 


173 


- ಅದೇ 


- ಅದೇ 


ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ , ಕೊಳ್ಳೇಗಾಲ 


174 


- ಅದೇ 


- ಅದೇ 


ಸಿ . ಜೆ .( ಹಿ . ವಿ.) ಮತ್ತು ಜೆ. ಎಂ .ಎಫ್ . ಸಿ . 
ನ್ಯಾಯಾಲಯ, ಹುಣಸೂರು 


175 


- ಅದೇ 


- ಅದೇ 


ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್.ಸಿ . 
ನ್ಯಾಯಾಲಯ , ಅರಕಲಗೂಡು 


176 


01 


| 


- ಅದೇ 


- ಅದೇ 


2ನೇ ಅಪರ ಸಿ . ಜೆ.( ಕಿ. ವಿ.) ಮತ್ತು 
ಜೆ. ಎಂ .ಎಫ್. ಸಿ . ನ್ಯಾಯಾಲಯ , ಕಡೂರು 


177 


- 01 


- ಅದೇ 


- ಅದೇ 


ಅಪರ ಸಿ. ಜೆ.( ಕಿ. ವಿ.) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ, ಚನ್ನರಾಯಪಟ್ಟಣ 


178 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 


ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ , ಸಕಲೇಶಪುರ 


179 


- ಅದೇ 


- ಅದೇ 


ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್.ಸಿ . 
ನ್ಯಾಯಾಲಯ, ಬೇಲೂರು 


180 


01 


- ಅದೇ 


- ಅದೇ 


3ನೇ ಹೆಚ್ಚುವರಿ ಸಿ . ಜೆ .( ಹಿ . ವಿ.) ಮತ್ತು 
ಜೆ. ಎಂ .ಎಫ್ . ಸಿ. ನ್ಯಾಯಾಲಯ , ಮಂಗಳೂರು 


181 


01 


- ಅದೇ 


- ಅದೇ 


ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ , ಬಂಟ್ವಾಳ 


182 


- 01 


- ಅದೇ 


- ಅದೇ 


ಅಧಿಕ ಸಿ. ಜೆ.( ಕಿ. ವಿ .) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ , ಭಟ್ಕಳ 


183 


- ಅದೇ 


- ಅದೇ 


3ನೇ ಅಧಿಕ ಸಿ. ಜೆ .( ಕಿ. ವಿ.) ಮತ್ತು 
ಜೆ. ಎಂ .ಎಫ್.ಸಿ. ನ್ಯಾಯಾಲಯ , ಉಡುಪಿ 


184 


- ಅದೇ 


- ಅದೇ 


ಹೆಚ್ಚುವರಿ ಸಿ. ಜೆ.( ಹಿ. ವಿ.) ಮತ್ತು 
ಜೆ. ಎಂ .ಎಫ್.ಸಿ. ನ್ಯಾಯಾಲಯ , ಪುತ್ತೂರು 


185 


0 ] 


- ಅದೇ 


- ಅದೇ 


ಹೆಚ್ಚುವರಿ ಸಿ. ಜೆ.( ಹಿ . ವಿ.) ಮತ್ತು 
ಜೆ. ಎಂ .ಎಫ್. ಸಿ. ನ್ಯಾಯಾಲಯ , 
ಚಿಕ್ಕಮಗಳೂರು 
ಅಪರ ಸಿ. ಜೆ.(ಕಿ. ವಿ.) ಮತ್ತು ಜೆ. ಎಂ .ಎಫ್.ಸಿ . 
ನ್ಯಾಯಾಲಯ, ಹೊನ್ನಾವರ 


186 


| 


- ಅದೇ 


- ಅದೇ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


೩೩೬೩ 


- 01 


- ಅದೇ 


- ಅದೇ 


2ನೇ ಅಪರ ಸಿ . ಜೆ.( ಕಿ. ವಿ.) ಮತ್ತು 
ಜೆ. ಎಂ .ಎಫ್. ಸಿ. ನ್ಯಾಯಾಲಯ , ಕುಂದಾಪುರ 


- ಅದೇ 


- ಅದೇ 


3ನೇ ಹೆಚ್ಚುವರಿ ಸಿ. ಜೆ.( ಹಿ . ವಿ.) ಮತ್ತು 
ಜೆ. ಎಂ .ಎಫ್. ಸಿ. ನ್ಯಾಯಾಲಯ , ದಾವಣಗೆರೆ 


- 


01 


- ಅದೇ 


- ಅದೇ 


3ನೇ ಅಪರ ಸಿ. ಜೆ.( ಕಿ. ವಿ.) ಮತ್ತು 
ಜೆ. ಎಂ .ಎಫ್.ಸಿ . ನ್ಯಾಯಾಲಯ , ಬಳ್ಳಾರಿ 


- 01 


- ಅದೇ 


- ಅದೇ 


ಅಪರ ಸಿ. ಜೆ.(ಕಿ. ವಿ.) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ, ಚೆನ್ನಗಿರಿ 


- 


01 


- ಅದೇ - 


| 


| ಅಪರ ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್.ಸಿ. 
ನ್ಯಾಯಾಲಯ, ಸಾಗರ 


- ಅದೇ 


- ಅದೇ 


- ಅದೇ 


ಸಿ. ಜೆ.( ಹಿ . ವಿ .) ಮತ್ತು ಜೆ. ಎಂ .ಎಫ್. ಸಿ . 
ನ್ಯಾಯಾಲಯ , ಹಿರಿಯೂರು 


- ಅದೇ 


- ಅದೇ 


3ನೇ ಅಧಿಕ ಸಿ. ಜೆ.( ಕಿ. ವಿ.) ಮತ್ತು 
ಜೆ. ಎಂ .ಎಫ್. ಸಿ. ನ್ಯಾಯಾಲಯ , ಶಿವಮೊಗ್ಗ 


- 


01 


- ಅದೇ 


- ಅದೇ 


| ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್. ಸಿ . 
ನ್ಯಾಯಾಲಯ , ಹರಪನಹಳ್ಳಿ 


- 01 


- ಅದೇ 


- ಅದೇ 


187 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
188 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
189 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
190 | 

ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
192 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
193 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
194 

ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
195 

ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
196 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
197 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
198 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
199 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
200 | ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
201 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
202 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 

ಸರ್ಕಾರಿ ವಕೀಲರು 
203 ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 


ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ, ಮುದ್ದೇಬಿಹಾಳ್ 


- 01 


- ಅದೇ 


- - ಅದೇ 


ಸಿ. ಜೆ.( ಹಿ. ವಿ.) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ, ಹಾನಗಲ್ 


- 01 


- ಅದೇ 


- ಅದೇ 


ಪ್ರಧಾನ ಸಿ. ಜೆ.(ಕಿ. ವಿ.) ಮತ್ತು ಪ್ರಧಾನ 
ಜೆ. ಎಂ .ಎಫ್.ಸಿ. ನ್ಯಾಯಾಲಯ , ಧಾರವಾಡ 


- 


01 


- ಅದೇ 


- ಅದೇ 


1ನೇ ಅಪರ ಸಿ. ಜೆ.( ಕಿ. ವಿ.) ಮತ್ತು 
ಜೆ. ಎಂ .ಎಫ್ . ಸಿ . ನ್ಯಾಯಾಲಯ , ಧಾರವಾಡ 


- ಅದೇ 


- ಅದೇ 


ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್. ಸಿ . 
ನ್ಯಾಯಾಲಯ , ಇಂಡಿ 


- 


01 


- ಅದೇ 


- ಅದೇ 


| ಸಿ. ಜೆ.( ಹಿ . ವಿ .) ಮತ್ತು ಜೆ. ಎಂ .ಎಫ್.ಸಿ. 
ನ್ಯಾಯಾಲಯ , ಸಿಂಧಗಿ . 


01 | 


- ಅದೇ 


- ಅದೇ 


ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್. ಸಿ . 
ನ್ಯಾಯಾಲಯ , ರಾಮದುರ್ಗ 


- 01 | 


- ಅದೇ 


- ಅದೇ 


ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್.ಸಿ. 
ನ್ಯಾಯಾಲಯ, ಖಾನಾಪುರ 


- 01 


- ಅದೇ 


- ಅದೇ 


ಸಿ . ಜೆ.( ಹಿ . ವಿ.) ಮತ್ತು ಜೆ . ಎಂ .ಎಫ್. ಸಿ. 
ನ್ಯಾಯಾಲಯ, ರಾಯಭಾಗ 


೩೩೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


ಭಾಗ- ೧ 


204 


- 01 


- ಅದೇ 


- ಅದೇ 


ಅಧಿಕ ಸಿ . ಜೆ.( ಕಿ. ವಿ .) ಮತ್ತು ಜೆ . ಎಂ .ಎಫ್. ಸಿ. 
ನ್ಯಾಯಾಲಯ , ಜಮಖಂಡಿ 


205 


- ಅದೇ 


- ಅದೇ 


2ನೇ ಅಧಿಕ ಸಿ. ಜೆ.(ಕಿ.ವಿ.) ಮತ್ತು 
ಜೆ. ಎಂ .ಎಫ್.ಸಿ. ನ್ಯಾಯಾಲಯ , ಚಿಕ್ಕೋಡಿ 


206 


- 01 


- ಅದೇ 


- ಅದೇ 


3ನೇ ಹೆಚ್ಚುವರಿ ಸಿ. ಜೆ.( ಹಿ . ವಿ.) ಮತ್ತು 
ಜೆ. ಎಂ .ಎಫ್.ಸಿ. ನ್ಯಾಯಾಲಯ , ಬಿಜಾಪುರ 


207 


- 01 


- ಅದೇ 


- ಅದೇ 


4ನೇ ಅಧಿಕ ಸಿ. ಜೆ.( ಹಿ . ವಿ.) ಮತ್ತು 
ಜೆ. ಎಂ .ಎಫ್.ಸಿ. ನ್ಯಾಯಾಲಯ , ಗುಲ್ಬರ್ಗ 


208 


- ಅದೇ 


- ಅದೇ 


5ನೇ ಅಧಿಕ ಸಿ . ಜೆ.( ಕಿ. ವಿ .) ಮತ್ತು 
ಜೆ. ಎಂ .ಎಫ್. ಸಿ. ನ್ಯಾಯಾಲಯ , ಗುಲ್ಬರ್ಗ 


209 


ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರು 
ಬೆರಳಚ್ಚುಗಾರ - ವ - ಸಹಾಯಕ 


- ಅದೇ 


- ಅದೇ 


ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ , ಚಿಂಚೋಳಿ 


210 


- ಅದೇ 


- ಅದೇ 


ಅಧಿಕ ಸಿ. ಜೆ.(ಕಿ. ವಿ .) ಮತ್ತು ಜೆ. ಎಂ .ಎಫ್. ಸಿ . 
ನ್ಯಾಯಾಲಯ , ಆಳಂದ್ 


- ಅದೇ 


- ಅದೇ 


ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್.ಸಿ. 
ನ್ಯಾಯಾಲಯ , ಯಲಬುರ್ಗ 


212 


- ಅದೇ 


- ಅದೇ 


ಸಿ. ಜೆ.( ಹಿ . ವಿ.) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ , ಲಿಂಗಸಗೂರ 


213 


| 


- ಅದೇ 


- ಅದೇ 


ಅಧಿಕ ಸಿ. ಜೆ.( ಹಿ . ವಿ .) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ, ರಾಯಚೂರು 


214 


- 


01 


| 


ದಲಾಯತ್ 
215 | ಬೆರಳಚ್ಚುಗಾರ - ವ -ಸಹಾಯಕ 


01 | 


ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಒಇ 48 | 31 - 03 - 2011 
ಕಛೇರಿ, ಸಿವಿಲ್ ನ್ಯಾಯಾಧೀಶರ ( ಹಿರಿಯ ಪಿಪಿಇ 2006 
ವಿಭಾಗ) ಮತ್ತು ಸಿ. ಜೆ. ಎಂ . ನ್ಯಾಯಾಲಯ , ದಿ : 22 - 04 
ಚಾಮರಾಜನಗರ . 

2009 
- ಅದೇ 

- ಅದೇ - | - ಅದೇ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಒಣ 48 31 - 03 - 2011 
ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರ (ಕಿರಿಯ ಪಿಪಿಇ 2006 
ವಿಭಾಗ) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ , ಚನ್ನರಾಯಪಟ್ಟಣ 
- ಅದೇ 

| -ಅದೇ - | -ಅದೇ 
| 

ಕೆ. ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಕಾಫಿ ಮೋಸ ಮತ್ತು ಅಭಿಯೋಗಗಳು ) 


ದಲಾಯತ್ 


| 
| 


01 
744 


ಪಿ . ಆರ್‌. 1731 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦, ೨೦೧೦ 


೩೩೬೫ 


ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ರಾಮನಗರ ಕಂದಾಯ ತಾಲ್ಲೂಕಿನಲ್ಲಿ ಖಾಲಿ ಇರುವ ನೋಟರಿ ಹುದ್ದೆಯನ್ನು ಭರ್ತಿ ಮಾಡುವ ಬಗ್ಗೆ ( ಶ್ರೀ 

ಹೆಚ್. ವಿ. ಶೇಷಾದ್ರಿ ಅಯ್ಯರ್, ನೋಟರಿ, ರಾಮನಗರ ಇವರ ರಾಜೀನಾಮೆಯಿಂದ ತೆರವು) 
ಓದಲಾಗಿದೆ : 1. ಸರ್ಕಾರದ ಪತ್ರ ಸಂಖ್ಯೆ ಲಾ 122 ಎಲ್‌ಸಿಎಲ್ 09 ದಿನಾಂಕ : 14 - 12 - 2009 ಹಾಗೂ 01 - 03 - 2010 

2. ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು, ರಾಮನಗರ ಇವರ ಪತ್ರ ಸಂಖ್ಯೆ : ಎಡಿಎಂ / 0/2010 ದಿನಾಂಕ : 

15 - 04 - 2010 
3. ನೋಟರಿಗಳ ತಿದ್ದುಪಡಿ ನಿಯಮಗಳು 2009ರ ಅಧಿಸೂಚನೆ ಸಂ . ಜಿಎಸ್ಆರ್ 114 ( ಇ ) ದಿನಾಂಕ : 

24 - 02 - 2009 
4. ಅಧಿಸೂಚನೆ ಲಾ 61 ಎಲ್ ಸಿಎಲ್ 09 ದಿನಾಂಕ : 18 - 07 - 2009 

5. ಸಂದರ್ಶನ ಸೂಚನಾ ಪತ್ರ ಸಂಖ್ಯೆ : ಲಾ 122 ಎಲ್‌ಸಿಎಲ್ 2009 ದಿನಾಂಕ : 19 - 05 - 2010 
ಪ್ರಸ್ತಾವನೆ : 

ರಾಮನಗರ ಕಂದಾಯ ತಾಲ್ಲೂಕಿನಲ್ಲಿ ನೋಟರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀ ಹೆಚ್ . ವಿ . ಶೇಷಾದ್ರಿ ಅಯ್ಯರ್, ಇವರ 
ರಾಜೀನಾಮೆಯಿಂದ ತೆರವಾದ ನೋಟರಿ ಹುದ್ದೆಯನ್ನು ಭರ್ತಿ ಮಾಡಲು ನೋಟರಿಗಳ ಅಧಿನಿಯಮ /ನಿಯಮಗಳು ಹಾಗೂ ಕಾನೂನು ಅಧಿಕಾರಿಗಳ 
(ನೇಮಕಾತಿ ಮತ್ತು ಸೇವಾ ಷರತ್ತು ) ನಿಯಮಗಳಡಿಯಲ್ಲಿ ಪರಿಶೀಲಿಸಿ ಸೂಕ್ತ ಪ್ರಸ್ತಾವನೆಯನ್ನು ಕಳುಹಿಸಿಕೊಡುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಧೀಶರು ರಾಮನಗರ ಇವರನ್ನು ಮೇಲೆ (1) ರಲ್ಲಿ ಓದಲಾದ ದಿನಾಂಕ : 14 -12 - 2009 ಹಾಗೂ 01- 03 - 2010ರ ಪತ್ರಗಳಲ್ಲಿ ಕೋರಲಾಗಿತ್ತು. 
ಅದರಂತೆ ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ 15 - 04 - 2010ರ ಪತ್ರದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ರಾಮನಗರ ಇವರು 20 
ಜನರ ಮೆಮೋರಿಯಲ್ಸ್ಗಳನ್ನೊಳಗೊಂಡ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದರು. ಆ ಪ್ರಸ್ತಾವನೆಯನ್ನು ಮೇಲೆ ( 3) ರಲ್ಲಿ ಓದಲಾದ ನೋಟರಿಗಳ ತಿದ್ದುಪಡಿ 
ನಿಯಮಗಳು 2009 ರನ್ವಯ ಕರ್ನಾಟಕ ರಾಜ್ಯದಿಂದ ನೋಟರಿಗಳ ನೇಮಕಕ್ಕಾಗಿ ಮೇಲೆ ( 4) ರಲ್ಲಿ ಓದಲಾದ ದಿನಾಂಕ : 18 - 07 - 2009ರ 
ಅಧಿಸೂಚನೆಯಲ್ಲಿ ರಚಿಸಲಾಗಿರುವ ಸಂದರ್ಶನ ಮಂಡಳಿಯ ಪರಿಶೀಲನೆಗೆ ಕಳಿಸಿ ಎಲ್ಲಾ ಅಭ್ಯರ್ಥಿಗಳನ್ನು ಸಂದರ್ಶನ ಮಂಡಳಿಯ ಮುಂದೆ 
ಸಂದರ್ಶನಕ್ಕೆ ಹಾಜರಾಗುವಂತೆ ಮೇಲೆ (5) ರಲ್ಲಿ ಓದಲಾದ ದಿನಾಂಕ : 19 - 05 - 2010ರ ಸಂದರ್ಶನ ಸೂಚನಾ ಪತ್ರದಲ್ಲಿ ಸೂಚಿಸಲಾಗಿತ್ತು. ಅದರಂತೆ 
ಸಂದರ್ಶನ ಮಂಡಳಿಯು ಸಂದರ್ಶನ ನಡೆಸಿ ದಿನಾಂಕ 02 - 06 - 2010ರಂದು ಆಯ್ಕೆ ಪಟ್ಟಿಯನ್ನು ಸಲ್ಲಿಸಿದೆ. 
ಸಂದರ್ಶನಾ ಮಂಡಳಿಯ ಶಿಫಾರಸ್ಸನ್ನು ಸರ್ಕಾರವು ಪರಿಗಣಿಸಿದೆ. ಅದರಂತೆ ಈ ಆದೇಶ 

ಸರ್ಕಾರದ ಆದೇಶ ಸಂಖ್ಯೆ : ಲಾ 122 ಎಲ್ ಸಿಎಲ್ 2009 , ಬೆಂಗಳೂರು, ದಿನಾಂಕ : 23 ನೇ ಜೂನ್ 2010 
ನೋಟರಿ ಅಧಿನಿಯಮ (1952 ) ಹಾಗೂ ಇದರ ಅಡಿಯಲ್ಲಿ ರಚಿಸಲಾಗಿರುವ ನೋಟರಿ ನಿಯಮಗಳು (1956) ಹಾಗೂ ತಿದ್ದುಪಡಿ 
ನಿಯಮಗಳು 2009ರನ್ವಯ ನಿಯಮ 8(1) ರಲ್ಲಿ ಪ್ರದತ್ತವಾಗಿರುವ ಅಧಿಕಾರದಂತೆ ಶ್ರೀ ಜೆ.ಕೆ. ರಂಗಸ್ವಾಮಿ , ವಕೀಲರು, ಬಿನ್ ಕೆಂಚರಂಗೇಗೌಡ, ನಂ . 
1684, ಮಲ್ಲೇಶ್ವರ ಟೆಂಪಲ್ ರಸ್ತೆ ಐಜೂರ್ ಬಡಾವಣೆ ರಾಮನಗರ -571511 ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಐದು 
ವರ್ಷಗಳ ಅವಧಿಗೆ ರಾಮನಗರ ಕಂದಾಯ ತಾಲ್ಲೂಕಿನ ನೋಟರಿಯನ್ನಾಗಿ ನೇಮಿಸಿದೆ. 

ಸದರಿ ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತ್ಮಕ ಸೇವೆಗಳು - 01 -ನ್ಯಾಯಪರಿಪಾಲನೆ - 501 - 0 - ಇತರೆ ಸ್ವೀಕೃತಿಗಳು - 06 ಇತರೆ 
ಬಾಬುಗಳಿಗೆ 0070 - 01 -501 - 0 -06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ . 1000.00 ( ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು 
ಸರ್ಕಾರಿ ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ 
ನಂತರ ಅವರಿಗೆ ವೃತ್ತಿ ಪ್ರಮಾಣ ಪತ್ರ ನೀಡಲಾಗುವುದು. 

ವೃತ್ತಿ ಪ್ರಮಾಣ ಪತ್ರ ನೀಡಿದ ನಂತರ ಶ್ರೀಯುತರ ಹೆಸರನ್ನು ನೋಟರಿ ಅಧಿನಿಯಮ (1952) ರ ಕಲಂ 4ನೇ ಪ್ರಕರಣದಡಿ ಸರ್ಕಾರ 
ನಿರ್ವಹಿಸುತ್ತಿರುವ ಪಟ್ಟಿಯಲ್ಲಿ ನಮೂದಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಸ್ . ಎನ್ . ಕೃಷ್ಣಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ - 2), 
ಪಿ . ಆರ್‌. 1739 

ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಯಾದಗಿರಿ ಜಿಲ್ಲೆ ಹಾಗೂ ತಾಲ್ಲೂಕಿನ ಆರ್‌. ಆರ್‌. ಆರ್‌. ಯೋಜನೆಯಡಿಯ ( ಪ್ಯಾಕೇಜ್ - 08) ಕಾಮಗಾರಿಗಳ 

ಟೆಂಡರ್ ಅನುಮೋದನೆ ಕುರಿತು. 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ: 

ಮುಂ / ಸನಿ( ಉ ) ವ/ ಬಿಜಾ/ ಎಇ -5 /2010 - 11 /5502 ದಿನಾಂಕ: 6 - 10 - 2010 . 
ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ ( ದಕ್ಷಿಣ) ವಲಯ, ಬೆಂಗಳೂರು ರವರ ದಿನಾಂಕ : 

28 - 10 - 2010ರ ಪತ್ರ ಸಂಖ್ಯೆ : ಮುಸದ/ ಆಪ್ತಶಾಖೆ/ ಟೆಂಡರ್ / 09 - 10 /3112 . 
ಪ್ರಸ್ತಾವನೆ : 

ಆರ್. ಆರ್. ಆರ್ . ಕಾರ್ಯಕ್ರಮದಡಿ ಭಾರತ ಸರ್ಕಾರದ ಅನುಮೋದನೆ ದೊರಕಿರುವ 375 ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಗಳ 
ಪೈಕಿ ಯಾದಗಿರಿ ಜಿಲ್ಲೆ ಹಾಗೂ ತಾಲ್ಲೂಕಿನ ಕೆಳಕಂಡ ಕಾಮಗಾರಿಗಳು ಸೇರಿದ್ದು, ಅವುಗಳಿಗೆ ನೀಡಲಾಗಿರುವ ಆಡಳಿತಾತ್ಮಕ ಅನುಮೋದನೆ ಹಾಗೂ 
ತಾಂತ್ರಿಕ ಮಂಜೂರಾತಿ ವಿವರಗಳು ಕೆಳಕಂಡಂತಿವೆ. 


೩೩೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


ಭಾಗ- ೧ 


ಕಾಮಗಾರಿ ಹೆಸರು 


ಭಾರತ ಸರ್ಕಾರದಿಂದ 
ಅನುಮೋದನೆಯಾಗಿರುವ 
ಮೊತ್ತ ರೂ . ಲಕ್ಷಗಳಲ್ಲಿ 


ಆಡಳಿತಾತ್ಮಕ ಅನುಮೋದನೆ ಆಡಳಿತಾತ್ಮಕ ಅನುಮೋದನೆ 
ಹಾಗೂ ತಾಂತ್ರಿಕ ಮಂಜೂರಾತಿ | ಹಾಗೂ ತಾಂತ್ರಿಕ ಮಂಜೂರಾತಿ 
ನೀಡಿದ ಪ್ರಾಧಿಕಾರ ನೀಡಿರುವ ಮೊತ್ತ, ಮಂಜೂರಾತಿ 

ಸಂಖ್ಯೆ ಹಾಗೂ ದಿನಾಂಕ 
ಮುಖ್ಯ ಇಂಜಿನಿಯರ್, ಸಣ್ಣ | ರೂ . 59.00 ಲಕ್ಷ ಸಂಖ್ಯೆ : 3753 
ನೀರಾವರಿ ಉತ್ತರ ವಲಯ ದಿನಾಂಕ : 1 - 7 - 2010 


81.50 


ಥರ ತಲಾಬ ನಸಲ್ವಾಯಿ ಕೆರೆ 
ಅಭಿವೃದ್ಧಿ 


ಗಾಂವ ಕೆರೆ ಕಿಲ್ಲನಕೇರಾ ಅಭಿವೃದ್ಧಿ 

40.20 

ಅಧೀಕ್ಷಕ ಇಂಜಿನಿಯರ್, ಸಣ್ಣ | ರೂ . 40 .20 ಲಕ್ಷ 
ನೀರಾವರಿ ವೃತ್ತ, ಗುಲ್ಬರ್ಗಾ ಸಂಖ್ಯೆ: 2408 ದಿನಾಂಕ : 6 - 7 

2010 | 
ರಾಯನ ಕೆರೆ ಕಿಲ್ಲನಕೇರಾ ಅಭಿವೃದ್ಧಿ 

27.50 

ಅಧೀಕ್ಷಕ ಇಂಜಿನಿಯರ್, ಸಣ್ಣ ರೂ . 27.5.50 ಲಕ್ಷ ಸಂಖ್ಯೆ : 

ನೀರಾವರಿ ವೃತ್ತ, ಗುಲ್ಬರ್ಗಾ 2409 ದಿನಾಂಕ : 6 - 7 - 2010 | 
ಒಟ್ಟು 

166 .14 
ಈ ಕಾಮಗಾರಿಗಳನ್ನು ಕೈಗೊಳ್ಳಲು ಗುಲ್ಬರ್ಗಾ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್ ಬುಲೆಟಿನ್ 

13 - 07 - 2010 
ಜಿಲ್ಲಾ ಟೆಂಡರ್ ಬುಲೆಟಿನ್ 

17 - 07 - 2010 
ಕರ್ನಾಟಕ ರಾಜ್ಯ ಪತ್ರ 

15 - 7 - 2010 
ಕನ್ನಡ ಪ್ರಭ ದಿನಪತ್ರಿಕೆ 

13 - 7 - 2010 
ಇಂಡಿಯನ್ ಎಕ್ಸ್ ಪ್ರೆಸ್ ಆಂಗ್ಲ ದಿನಪತ್ರಿಕೆ 

14 - 7 - 2010 
ದಿನಾಂಕ 20 - 08 - 2010ರಂದು ಟೆಂಡರ್‌ನ ತಾಂತ್ರಿಕ ಬಿಡ್ ಅನ್ನು ತೆರೆದು ಪರಿಶೀಲಿಸಲಾಗಿ, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ 
ಟೆಂಡರ್‌ನಲ್ಲಿ ಭಾಗವಹಿಸಿದ್ದ ಏಳು ಜನ ಗುತ್ತಿಗೆದಾರರ ಪೈಕಿ ಇಬ್ಬರು ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿದ್ದು ಇವರ ಆರ್ಥಿಕ ಬಿಡ್ ಅನ್ನು 24 
09 - 2010 ರಂದು ತೆರೆಯಲಾಗಿದೆ. ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1,01,27 ,282 / 


ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 


ರೂ . 1, 00 ,70 ,746/ 


ಹೆಚ್ಚು 


ಹೆಚ್ಚು 


ಹೆಚ್ಚು 


ಕ್ರಸಂ. | ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ | ಟೆಂಡರ್‌ನಲ್ಲಿ 

ಮಂಜೂರಾದ ಅಂದಾಜಿನ ಪರಿಷ್ಕರಿಸಿದ ದರಗಳ ಮೇಲಿನ 
ಗುತ್ತಿಗೆದಾರರು 

ದರಗಳ 

ಮೇಲಿನ | ಶೇಕಡಾವಾರು ಹೆಚ್ಚಳ /ಕಡಿಮೆ 
ನಮೂದಿಸಿರುವ ಶೇಕಡಾವಾರು ಹೆಚ್ಚಳ/ಕಡಿಮೆ 
ಶ್ರೀ / ಮೆಸರ್ 

ದರಗಳಂತೆ ಟೆಂಡರಿನ 

ಮೊತ್ತ 
ಶ್ರೀ ಎಸ್. ಆರ್. ಪಾಟೀಲ 

1,09 ,72 , 084 / 8 .34 

8 . 95 
ಪ್ರಥಮ ದರ್ಜೆ ಗುತ್ತಿಗೆದಾರರು 
ಅಮೃತಾ ಕನ್‌ಸ್ಪೆಕ್ಷನ್ಸ್ ಕಂ ಪ್ರೈ . ಲಿ., | 1,24 ,90 ,292/ 

23 .33 

24. 02 
ಪ್ರಥಮ ದರ್ಜೆ ಗುತ್ತಿಗೆದಾರರು | 

ಹೆಚ್ಚು 
ಮೇಲ್ಕಂಡಂತೆ ಶ್ರೀ ಎಸ್. ಆರ್ . ಪಾಟೀಲ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಕನಿಷ್ಠ ದರಗಳನ್ನು ನಮೂದಿಸಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 8.95 
ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, 
ಬಿಜಾಪುರ ಇವರು ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ 
14 - 10 -2010ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು 
ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 1,00 , 70 ,746/ - ಗಳ ಮೇಲೆ 
ಶೇ . 8. 75 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1,09,51, 936 /- ಗಳಿಗೆ ಕಾಮಗಾರಿಯನ್ನು ಶ್ರೀ ಎಸ್. ಆರ್. ಪಾಟೀಲ, 1ನೇ ದರ್ಜೆ ಗುತ್ತಿಗೆದಾರರು 
ಇವರಿಗೆ ವಹಿಸುವಂತೆ ಶಿಫಾರಸ್ಸು ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ 
ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 2ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


೩೩೬೭ 


ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 67 ಕೆಜಿದು 2010, ಬೆಂಗಳೂರು, ದಿನಾಂಕ : 30ನೇ ಅಕ್ಟೋಬರ್ 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆ ಹಾಗೂ ತಾಲ್ಲೂಕಿನ ಆರ್‌.ಆರ್‌. ಆರ್‌. ಯೋಜನೆಯಡಿಯ 
( ಪ್ಯಾಕೇಜ್- 08 ) ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಗಿಟ್ಟ ಪರಿಷ್ಕೃತ ಮೊತ್ತ ರೂ . 1,00 ,70 ,746/- ಗಳ ಮೇಲೆ ಶೇ . 
8.75 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1,09 ,51,936 /- ಗಳಿಗೆ ( ರೂ . ಒಂದು ಕೋಟಿ ಒಂಬತ್ತು ಲಕ್ಷ ಐವತ್ತೊಂದು ಸಾವಿರದ ಒಂಬೈನೂರ 
ಮೂವತ್ತಾರು) ಕಾಮಗಾರಿಯನ್ನು ಶ್ರೀ ಎಸ್. ಆರ್. ಪಾಟೀಲ, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3, ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


ಪಿ. ಆರ್. 2720 


ಸಂಖ್ಯೆ 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಹಾವೇರಿ ಜಿಲ್ಲೆಯ ಆರ್‌.ಆರ್‌.ಆರ್‌. ಯೋಜನೆಯಡಿಯ ಕಾಮಗಾರಿಗಳ ( ಪ್ಯಾಕೇಜ್ -5) ಟೆಂಡರ್ ಅನುಮೋದನೆ 

ಕುರಿತು. 
ಓದಲಾಗಿದೆ : 1 . ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರ ರವರ ಪತ್ರದ ಸಂಖ್ಯೆ : 

ಮುಇಂ/ ಸನಿ ( ಉ ) ವಲಯ / ಬಿಜೆಪಿ / ಎಇ -3 /2010 -11/5496 ದಿನಾಂಕ: 6 -10 - 2010 . 
2. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ 

ನೀರಾವರಿ ( ದಕ್ಷಿಣ ) ವಲಯ , ಬೆಂಗಳೂರು ರವರ ದಿನಾಂಕ: 

28 - 10 -2010ರ ಪತ್ರ ಸಂಖ್ಯೆ : ಮುಸದ/ ಆಪ್ತಶಾಖೆ/ ಟೆಂಡರ್ /09 -10/ 3112. 
ಪ್ರಸ್ತಾವನೆ : 

ಆರ್.ಆರ್. ಆರ್. ಕಾರ್ಯಕ್ರಮದಡಿ ಭಾರತ ಸರ್ಕಾರದ ಅನುಮೋದನೆ ದೊರಕಿರುವ 375 ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಗಳ 
ಪೈಕಿ ಹಾವೇರಿ ಜಿಲ್ಲೆಯ ಕೆಳಕಂಡ ಕಾಮಗಾರಿಗಳು ಸೇರಿದ್ದು, ಅವುಗಳಿಗೆ ನೀಡಲಾಗಿರುವ ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ ಮಂಜೂರಾತಿ 
ವಿವರಗಳು ಕೆಳಕಂಡಂತಿವೆ. 
ಕ್ರಮ | ಕಾಮಗಾರಿ ಹೆಸರು 

ಕೇಂದ್ರ ಸರ್ಕಾರದಿಂದ | ಆಡಳಿತಾತ್ಮಕ ಅನುಮೋದನೆ | ಅನುಮೋದಿಸಿದ ಮೊತ್ತ 
ಮಂಜೂರಾದ 

ಹಾಗೂ ತಾಂತ್ರಿಕ ಹಾಗೂ 

ತಾಂತ್ರಿಕ 
ಅಂದಾಜು ಮೊತ್ತ ರೂ . | ಮಂಜೂರಾತಿ ನೀಡಿದ ಮಂಜೂರಾತಿಯ ನೋಂದಣಿ 
ಲಕ್ಷಗಳಲ್ಲಿ ಪ್ರಾಧಿಕಾರ 

ಸಂಖ್ಯೆ 
ಹಾವೇರಿ ಜಿಲ್ಲೆ, ಹಿರೇಕೆರೂರ | 30. 00 

ಅಧೀಕ್ಷಕ ಇಂಜಿನಿಯರ್ ಸಣ್ಣ ರೂ . 30.00 ಲಕ್ಷ ಸಂಖ್ಯೆ: 
ತಾಲ್ಲೂಕಿನ ಸುಂಕಾಪುರಕೆರೆ ಸ. ನಂ . 

ನೀರಾವರಿ ವೃತ್ತ ಬೆಳಗಾವಿ 92 /06 -10 
106 ಅಭಿವೃದ್ದಿ | 
ಹಾವೇರಿ ಜಿಲ್ಲೆ, ಹಿರೇಕೆರೂರ | 50.00 

ಅಧೀಕ್ಷಕ ಇಂಜಿನಿಯರ್ ಸಣ್ಣ | ರೂ . 50.00 ಲಕ್ಷ 
ತಾಲ್ಲೂಕಿನ ಅಬಲೂರ ದೊಡ್ಡಕೆರೆ 

ನೀರಾವರಿ ವೃತ್ತ ಬೆಳಗಾವಿ | ಸಂಖ್ಯೆ: 95/06 -10 
ಸ. ನಂ . 205 ಅಭಿವೃದ್ಧಿ 
ಹಾವೇರಿ ಜಿಲ್ಲೆ, ಹಿರೇಕೆರೂರ | 50 .00 | 

ಅಧೀಕ್ಷಕ ಇಂಜಿನಿಯರ್, ಸಣ್ಣ | ರೂ . 50.00 ಲಕ್ಷ ಸಂಖ್ಯೆ : 
ತಾಲ್ಲೂಕಿನ ಬೊಗಾವಿ ಓಲಗಿತ್ತಿ ಕೆರೆ 

ನೀರಾವರಿ ವೃತ್ತ ಬೆಳಗಾವಿ 96 /06 - 10 
ಸ. ನಂ . 132 ಅಭಿವೃದ್ದಿ 
ಹಾವೇರಿ ಜಿಲ್ಲೆ,, ಹಿರೇಕೆರೂರ | 50.00 

ಅಧೀಕ್ಷಕ ಇಂಜಿನಿಯರ್, ಸಣ್ಣ ರೂ . 50.00 ಲಕ್ಷ ಸಂಖ್ಯೆ : 
ತಾಲ್ಲೂಕಿನ ನೂಲಗೇರಿ ದೊಡ್ಡ ಕೆರೆ 

ನೀರಾವರಿ ವೃತ್ತ ಬೆಳಗಾವಿ 100 / 06 - 10 
ಸ. ನಂ . 120/105 ಅಭಿವೃದ್ಧಿ 

180 . 00 


ಒಟ್ಟು 


೩೩೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦, ೨೦೧೦ 


ಭಾಗ - ೧ 


ಈ ಕಾಮಗಾರಿಗಳನ್ನು ಕೈಗೊಳ್ಳಲು ಧಾರವಾಡ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್ ಬುಲೆಟಿನ್ 

28 - 8 - 2010 
ಜಿಲ್ಲಾ ಟೆಂಡರ್ ಬುಲೆಟಿನ್ 

28 - 8 - 2010 
ದಿ ಹಿಂದೂ ಆಂಗ್ಲ ದಿನಪತ್ರಿಕೆ 

30 - 8 - 2010 
ಡೆಕ್ಕನ್ ಹೆರಾಲ್ಡ್ ಆಂಗ್ಲ ದಿನಪತ್ರಿಕೆ 

31 - 8 - 2010 


ದಿನಾಂಕ 17- 9 - 2010ರಂದು ಟೆಂಡರ್‌ನ ತಾಂತ್ರಿಕ ಬಿಡ್ ಅನ್ನು ತೆರೆದು ಪರಿಶೀಲಿಸಲಾಗಿ, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ 
ಟೆಂಡರ್‌ನಲ್ಲಿ ಭಾಗವಹಿಸಿದ್ದ ಒಬ್ಬ ಗುತ್ತಿಗೆದಾರರ ಅರ್ಹತೆ ಹೊಂದಿದ್ದು ಇವರ ಆರ್ಥಿಕ ಬಿಡ್ ಅನ್ನು 23 - 9 - 2010 ರಂದು ತೆರೆಯಲಾಗಿದೆ. 
ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1,38 ,95 ,698/ 


ಹೆಚ್ಚು 


ಹೆಚ್ಚು 


ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1 ,3617 ,568/ 
ಕ್ರ.ಸಂ . | ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ | ಟೆಂಡರ್‌ನಲ್ಲಿ 

ಮಂಜೂರಾದ ಅಂದಾಜಿನ | ಪರಿಷ್ಕರಿಸಿದ ದರಗಳ ಮೇಲಿನ 
ಗುತ್ತಿಗೆದಾರರು 

ದರಗಳ 

ಮೇಲಿನ ಶೇಕಡಾವಾರು ಹೆಚ್ಚಳ /ಕಡಿಮೆ 
ನಮೂದಿಸಿರುವ ಶೇಕಡಾವಾರು ಹೆಚ್ಚಳ /ಕಡಿಮೆ 
ಶ್ರೀ / ಮೆಸರ್ 

ದರಗಳಂತೆ ಟೆಂಡರಿನ 

ಮೊತ್ತ 
ಶ್ರೀ ಎನ್. ದಿನೇಶ, ಪ್ರಥಮ | 1,58, 06 ,249 / 

13 . 75 

16 .07 
ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡಂತೆ ಶ್ರೀ ಎನ್. ದಿನೇಶ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 16 . 07 ರಷ್ಟು ಹೆಚ್ಚಾಗಿದ್ದು, 
ಸದರಿಯವರ ಟೆಂಡರ್‌ನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು 
ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ 
14 -10 - 2010ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರು ಮನವಿಯನ್ನು 
ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 
1,3617 ,568/ - ಗಳ ಮೇಲೆ ಶೇಕಡ 12 .50 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 1,53 ,19 ,764/ - ಗಳಿಗೆ ಕಾಮಗಾರಿಯನ್ನು ಶ್ರೀ ಎನ್. ದಿನೇಶ, 
1ನೇ ದರ್ಜೆ ಗುತ್ತಿಗೆದಾರರಿಗೆ ವಹಿಸುವಂತೆ ಶಿಫಾರಸ್ಸು ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ 
ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 2ರಲ್ಲಿ ಓದಲಾದ 
ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 69 ಕೆಜಿದು 2010, ಬೆಂಗಳೂರು, ದಿನಾಂಕ : 30ನೇ ಅಕ್ಟೋಬರ್ 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯ ಆರ್ .ಆರ್. ಆರ್. ಯೋಜನೆಯಡಿಯ ಕಾಮಗಾರಿಗಳ 
( ಪ್ಯಾಕೇಜ್-5) ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ .1,36 ,17 ,568/- ಗಳ 
ಮೇಲೆ ಶೇ . 12 .50 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 1,53,19 ,764/ - ಗಳಿಗೆ ( ರೂ . ಒಂದು ಕೋಟಿ ಐವತ್ತೂರು ಲಕ್ಷ ಹತ್ತೊಂಭತ್ತು ಸಾವಿರದ 
ಏಳು ನೂರ ಅರವತ್ನಾಲ್ಕು) ಕಾಮಗಾರಿಯನ್ನು ಶ್ರೀ ಎನ್. ದಿನೇಶ, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ಪಿ . ಆರ್. 2721 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 

೩೩೬೯ 
ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲ್ಲೂಕಿನ ಆರ್‌.ಆರ್‌. ಆರ್‌. ಯೋಜನೆಯಡಿಯ ಕಾಮಗಾರಿಗಳ ಟೆಂಡರ್ 

ಅನುಮೋದನೆ ಕುರಿತು . 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ: 

ಮುಇಂ /ಸನಿ( ಉ ) ವಲಯ / ಬಿಜೆಪಿ /ಎಇ -1/2010 -11/5612 ದಿನಾಂಕ: 12 - 10 - 2010. 
2. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್‌, 

ಸಣ್ಣ ನೀರಾವರಿ ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ: 

28 - 10 -2010ರ ಪತ್ರ ಸಂಖ್ಯೆ : ಮುಸದ/ ಆಪ್ತಶಾಖೆ/ ಟೆಂಡರ್ /09 -10/ 3112. 
ಪ್ರಸ್ತಾವನೆ : 

ಆರ್‌.ಆರ್‌. ಆರ್‌. ಕಾರ್ಯಕ್ರಮದಡಿ ಭಾರತ ಸರ್ಕಾರದ ಅನುಮೋದನೆ ದೊರಕಿರುವ 375 ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಗಳ 
ಪೈಕಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲ್ಲೂಕಿನ ಕೆಳಕಂಡ ಕಾಮಗಾರಿಗಳು ಸೇರಿದ್ದು , ಅವುಗಳಿಗೆ ನೀಡಲಾಗಿರುವ ಆಡಳಿತಾತ್ಮಕ ಅನುಮೋದನೆ ಹಾಗೂ 
ತಾಂತ್ರಿಕ ಮಂಜೂರಾತಿ ವಿವರಗಳು ಕೆಳಕಂಡಂತಿವೆ. 
ಕಾಮಗಾರಿ ಹೆಸರು 

ಕೇಂದ್ರ ಸರ್ಕಾರದಿಂದ ಆಡಳಿತಾತ್ಮಕ ಅನುಮೋದನೆ ಅನುಮೋದಿಸಿದ ಮೊತ್ತ ಹಾಗೂ 
ಮಂಜೂರಾದ ಅಂದಾಜು ಹಾಗೂ ತಾಂತ್ರಿಕ ಮಂಜೂರಾತಿ | ತಾಂತ್ರಿಕ 

ತಾಂತ್ರಿಕ ಮಂಜೂರಾತಿಯ 
ಮೊತ್ತ ರೂ . ಲಕ್ಷಗಳಲ್ಲಿ ನೀಡಿದ ಪ್ರಾಧಿಕಾರ 

ನೋಂದಣಿ ಸಂಖ್ಯೆ 
ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲ್ಲೂಕಿನ 36 .00 

ಅಧೀಕ್ಷಕ ಇಂಜಿನಿಯರ್ ಸಣ್ಣ | ರೂ . 36.00 ಲಕ್ಷ ಸಂಖ್ಯೆ : 
ಹಿರೇಕೊಪ್ಪ ಗ್ರಾಮದ ಹತ್ತಿರ ಕೆರೆ 

ನೀರಾವರಿ ವೃತ ಬೆಳಗಾವಿ 46/ 06 - 10 
ಸುಧಾರಣೆ ಕಾಮಗಾರಿ 
ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲ್ಲೂಕಿನ | 29.00 

ಅಧೀಕ್ಷಕ ಇಂಜಿನಿಯರ್ ಸಣ್ಣ ರೂ . 29. 00 ಲಕ್ಷ ಸಂಖ್ಯೆ: 
ತಲ್ಲೂರು ಗ್ರಾಮದ ಹತ್ತಿರ ಕೆರೆ 

ನೀರಾವರಿ ವೃತ್ತ ಬೆಳಗಾವಿ | 18 /06 -10 
ಸುಧಾರಣೆ ಕಾಮಗಾರಿ 
ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲ್ಲೂಕಿನ 49 .95 

ಅಧೀಕ್ಷಕ ಇಂಜಿನಿಯರ್ ಸಣ್ಣ ರೂ . 49. 95 ಲಕ್ಷ ಸಂಖ್ಯೆ: 
ಯರಝರವಿ ಗ್ರಾಮದ ಹತ್ತಿರ ಕೆರೆ 

ನೀರಾವರಿ ವೃತ್ತ ಬೆಳಗಾವಿ 47/06 - 10 
ಸುಧಾರಣೆ ಕಾಮಗಾರಿ 
ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲ್ಲೂಕಿನ | 27. 00 

ಅಧೀಕ್ಷಕ ಇಂಜಿನಿಯರ್ ಸಣ್ಣ ರೂ . 27. 00 ಲಕ್ಷ ಸಂಖ್ಯೆ: 
ಮಳಗಲಿ ಗ್ರಾಮದ ಹತ್ತಿರ ಕೆರೆ 

ನೀರಾವರಿ ವೃತ್ತ ಬೆಳಗಾವಿ 30/ 06 - 10 
ಸುಧಾರಣೆ ಕಾಮಗಾರಿ 
ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲ್ಲೂಕಿನ | 21.00 

ಅಧೀಕ್ಷಕ ಇಂಜಿನಿಯರ್ ಸಣ್ಣ ರೂ . 21.00 ಲಕ್ಷ ಸಂಖ್ಯೆ: 
ಮಾಡಮ್ಮೇರಿ ಗ್ರಾಮದ ಹತ್ತಿರ ಕೆರೆ 

ನೀರಾವರಿ ವೃತ್ತ ಬೆಳಗಾವಿ | 38/06 - 10 
ಸುಧಾರಣೆ ಕಾಮಗಾರಿ 
ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲ್ಲೂಕಿನ | 22.00 

ಅಧೀಕ್ಷಕ ಇಂಜಿನಿಯರ್ ಸಣ್ಣ | ರೂ . 22.00 ಲಕ್ಷ ಸಂಖ್ಯೆ : 
ರುದ್ರಾಪುರ ಗ್ರಾಮದ ಹತ್ತಿರ ಕೆರೆ 

ನೀರಾವರಿ ವೃತ್ತ ಬೆಳಗಾವಿ 31 /06 - 10 
ಸುಧಾರಣೆ ಕಾಮಗಾರಿ 
ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲ್ಲೂಕಿನ | 27.00 

ಅಧೀಕ್ಷಕ ಇಂಜಿನಿಯರ್ ಸಣ್ಣ ರೂ . 27. 00 ಲಕ್ಷ ಸಂಖ್ಯೆ: 
ಮುಗಳಿಹಾಳ ಗ್ರಾಮದ ಹತ್ತಿರ ಕೆರೆ 

ನೀರಾವರಿ ವೃತ್ತ ಬೆಳಗಾವಿ 26 /06 -10 
ಸುಧಾರಣೆ ಕಾಮಗಾರಿ 
ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲ್ಲೂಕಿನ | 26.00 

ಅಧೀಕ್ಷಕ ಇಂಜಿನಿಯರ್ ಸಣ್ಣ | ರೂ . 26.00 ಲಕ್ಷ ಸಂಖ್ಯೆ : 
ಕೊಡ್ಲಿವಾಡ ಗ್ರಾಮದ ಹತ್ತಿರ ಕೆರೆ 

ನೀರಾವರಿ ವೃತ್ತ ಬೆಳಗಾವಿ 40/ 06 - 10 
ಸುಧಾರಣೆ ಕಾಮಗಾರಿ 
ಒಟ್ಟು 

237 .95 
ಈ ಕಾಮಗಾರಿಗಳನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್‌ ಬುಲೆಟಿನ್ 

28 - 8 - 2010 | 
ಜಿಲ್ಲಾ ಟೆಂಡರ್ ಬುಲೆಟಿನ್ 

30 - 8 - 2010 
ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ 

30 - 8 - 2010 


೩೩೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


ಭಾಗ- ೧ 


ದಿನಾಂಕ 17 -9 -2010ರಂದು ಟೆಂಡರ್‌ನ ತಾಂತ್ರಿಕ ಬಿಡ್ ಅನ್ನು ತೆರೆದು ಪರಿಶೀಲಿಸಲಾಗಿ, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ 
ಟೆಂಡರ್‌ನಲ್ಲಿ ಭಾಗವಹಿಸಿದ್ದ ಇಬ್ಬರು ಗುತ್ತಿಗೆದಾರರ ಪೈಕಿ ಒಬ್ಬ ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿದ್ದು ಇವರ ಆರ್ಥಿಕ ಬಿಡ್ಅನ್ನು ದಿನಾಂಕ: 
1 - 10 - 2010 ರಂದು ತೆರೆಯಲಾಗಿದೆ. ವಿವರಗಳು ಕೆಳಕಂಡಂತಿವೆ. 


ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 


ರೂ . 1, 8812321 / 


ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1,84 ,39 ,830 / 
ಕ್ರ. ಸಂ . | ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ | ಟೆಂಡರ್‌ನಲ್ಲಿ 

ಮಂಜೂರಾದ ಅಂದಾಜಿನ ಪರಿಷ್ಕರಿಸಿದ ದರಗಳ ಮೇಲಿನ 
ಗುತ್ತಿಗೆದಾರರು 

ದರಗಳ 

ಮೇಲಿನ | ಶೇಕಡಾವಾರು ಹೆಚ್ಚಳ /ಕಡಿಮೆ 
ನಮೂದಿಸಿರುವ ಶೇಕಡಾವಾರು ಹೆಚ್ಚಳ/ಕಡಿಮೆ 
ಶ್ರೀ / ಮೆಸರ್ 

ದರಗಳಂತೆ ಟೆಂಡರಿನ 

ಮೊತ್ತ 
ಶ್ರೀ ಹನುಮಂತ ಸಾಗರ, 

2 ,25, 72 ,655 / 19 .99 

22 . 41 
ಪ್ರಥಮ ದರ್ಜೆ ಗುತ್ತಿಗೆದಾರರು 

ಹೆಚ್ಚು 

ಹೆಚ್ಚು 
ಮೇಲ್ಕಂಡಂತೆ ಶ್ರೀ ಹನುಮಂತ ಸಾಗರ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 22.41 ರಷ್ಟು ಹೆಚ್ಚಾಗಿದ್ದು, 
ಸದರಿಯವರ ಟೆಂಡರನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು 
ಮೇಲೆ (1)ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ . 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ 14 -10 
2010ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 1,84 ,39 ,830 /- ಗಳ ಮೇಲೆ 
ಶೇ . 12 .50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 2,07,44,809/- ಗಳಿಗೆ ಕಾಮಗಾರಿಯನ್ನು ಶ್ರೀ ಹನುಮಂತ ಸಾಗರ, 1ನೇ ಗುತ್ತಿಗೆದಾರರಿಗೆ 
ವಹಿಸುವಂತೆ ಶಿಫಾರಸ್ಸು ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ 
ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯು ಮೇಲೆ 2ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 70 ಕೆಜಿದು 2010 , ಬೆಂಗಳೂರು, ದಿನಾಂಕ : 30ನೇ ಅಕ್ಟೋಬರ್ 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲ್ಲೂಕಿನ ಆರ್.ಆರ್. ಆರ್. ಯೋಜನೆಯಡಿಯ 
ಕಾಮಗಾರಿಗಳ ಪ್ಯಾಕೇಜ್ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಗಿಡಲಾದ ಮೊತ್ತ ರೂ . 
1,84 ,39 ,830/ - ಗಳ ಮೇಲೆ ಶೇ . 12 .50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 2 ,07 ,44 ,809 / - ಗಳಿಗೆ ( ರೂ . ಎರಡು ಕೋಟಿ ಏಳು ಲಕ್ಷ 
ನಲವತ್ನಾಲ್ಕು ಸಾವಿರದ ಎಂಟು ನೂರ ಒಂಭತ್ತು) ಕಾಮಗಾರಿಯನ್ನು ಶ್ರೀ ಹನುಮಂತ ಸಾಗರ , 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ 
ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ 20 - 01 -2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 2722 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


ಭಾಗ- ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦, ೨೦೧೦ 

೩೩೭೧ 
- ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲ್ಲೂಕಿನ ಆರ್.ಆರ್.ಆರ್. ಯೋಜನೆಯಡಿಯ ಕಾಮಗಾರಿಗಳ ಟೆಂಡರ್ 

ಅನುಮೋದನೆ ಕುರಿತು. 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ: 

ಮು೦/ ಸನಿ ( ಉ ) ವಲಯ/ಬಿಜೆಪಿ /ಎಇ-1/2010 - 11 /5588 ದಿನಾಂಕ: 12 - 10 - 2010. 
2 . ಅಧ್ಯಕ್ಷರು , ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 

ಸಣ್ಣ ನೀರಾವರಿ ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ : 

28 - 10 - 2010ರ ಪತ್ರ ಸಂಖ್ಯೆ : ಮುಸದ/ ಆಪ್ತಶಾಖೆ/ ಟೆಂಡರ್ / 09 -10 /3112 . 
ಪ್ರಸ್ತಾವನೆ : 

ಆರ್. ಆರ್.ಆರ್. ಕಾರ್ಯಕ್ರಮದಡಿ ಭಾರತ ಸರ್ಕಾರದ ಅನುಮೋದನೆ ದೊರಕಿರುವ 375 ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಗಳ 
ಪೈಕಿ ಬೆಳಗಾವಿ ಜಿಲ್ಲೆಯ ಕೆಳಕಂಡ ಕಾಮಗಾರಿಗಳು ಸೇರಿದ್ದು, ಅವುಗಳಿಗೆ ನೀಡಲಾಗಿರುವ ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ ಮಂಜೂರಾತಿ 
ವಿವರಗಳು ಕೆಳಕಂಡಂತಿವೆ. 
ಕಾಮಗಾರಿ ಹೆಸರು 

ಕೇಂದ್ರ ಸರ್ಕಾರದಿಂದ ಆಡಳಿತಾತ್ಮಕ ಅನುಮೋದನೆ | ಆಡಳಿತಾತ್ಮಕ ಅನುಮೋದನೆ 
ಮಂಜೂರಾದ ಅಂದಾಜು ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿದ ಮೊತ್ತ ಹಾಗೂ ತಾಂತ್ರಿಕ 
ಮೊತ್ತ ರೂ . ಲಕ್ಷಗಳಲ್ಲಿ ನೀಡಿದ ಪ್ರಾಧಿಕಾರ ಮಂಜೂರಾತಿಯ ನೋಂದಣಿ 

ಸಂಖ್ಯೆ 
ಬೆಳಗಾವಿ ಜಿಲ್ಲೆ ರಾಮದುರ್ಗ | 49.98 

ಅಧೀಕ್ಷಕ ಇಂಜಿನಿಯರ್ ಸಣ್ಣ ರೂ . 49. 98 ಲಕ್ಷ ಸಂಖ್ಯೆ: 
ತಾಲ್ಲೂಕಿನ ಮುದೇನೂರ ಹತ್ತಿರ ಕೆರೆ 

ನೀರಾವರಿ ವೃತ್ತ ಬೆಳಗಾವಿ 45 / 06 - 10 
ಸುಧಾರಣೆ ಕಾಮಗಾರಿ 
ಬೆಳಗಾವಿ ಜಿಲ್ಲೆ ರಾಮದುರ್ಗ | 49.98 

ಅಧೀಕ್ಷಕ ಇಂಜಿನಿಯರ್ ಸಣ್ಣ | ರೂ . 49.98 ಲಕ್ಷ ಸಂಖ್ಯೆ: 
ತಾಲ್ಲೂಕಿನ ತೋರಣಗಟ್ಟಿ ಹತ್ತಿರ ಕೆರೆ 

ನೀರಾವರಿ ವೃತ್ತ ಬೆಳಗಾವಿ 27 / 06 - 10 
ಸುಧಾರಣೆ ಕಾಮಗಾರಿ 
ಬೆಳಗಾವಿ ಜಿಲ್ಲೆ ರಾಮದುರ್ಗ 29. 98 

ಅಧೀಕ್ಷಕ ಇಂಜಿನಿಯರ್ ಸಣ್ಣ | ರೂ . 29 .98 ಲಕ್ಷ ಸಂಖ್ಯೆ: 
ತಾಲ್ಲೂಕಿನ ಗೊಡಚಿ ಗ್ರಾಮದ ಹತ್ತಿರ 

ನೀರಾವರಿ ವೃತ್ತ ಬೆಳಗಾವಿ 46/ 06 - 10 
ಕೆರೆ ಸುಧಾರಣೆ ಕಾಮಗಾರಿ 
ಬೆಳಗಾವಿ ಜಿಲ್ಲೆ ರಾಮದುರ್ಗ | 17. 00 

ಅಧೀಕ್ಷಕ ಇಂಜಿನಿಯರ್ ಸಣ್ಣ | ರೂ . 17.00 ಲಕ್ಷ ಸಂಖ್ಯೆ: 
ತಾಲ್ಲೂಕಿನ ಹುಲಕುಂದಾ ಗ್ರಾಮದ 

ನೀರಾವರಿ ವೃತ್ತ ಬೆಳಗಾವಿ 32 /06 - 10 
ಹತ್ತಿರ ಕೆರೆ ಸುಧಾರಣೆ ಕಾಮಗಾರಿ 
ಒಟ್ಟು 

146 .94 
ಈ ಕಾಮಗಾರಿಗಳನ್ನು ಕೈಗೊಳ್ಳಲು ಧಾರವಾಡ ಸಣ್ಣ ನೀರಾವರಿ ವಿಭಾಗದಿಂದ ಎರಡನೇ ಬಾರಿಗೆ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ 
ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ . 
ರಾಜ್ಯ ಟೆಂಡರ್‌ ಬುಲೆಟಿನ್ 

13 - 9 - 2010 
ಜಿಲ್ಲಾ ಟೆಂಡರ್‌ ಬುಲೆಟಿನ್ 

13 - 9 - 2010 
ವಿಜಯ ಕರ್ನಾಟಕ ದಿನಪತ್ರಿಕೆ 

17 - 9 -2010 
ದಿನಾಂಕ 24 - 9 - 2010ರಂದು ಟೆಂಡರ್‌ನ ತಾಂತ್ರಿಕ ಬಿಡ್ ಅನ್ನು ತೆರೆದು ಪರಿಶೀಲಿಸಲಾಗಿ, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ 
ಟೆಂಡರ್‌ನಲ್ಲಿ ಭಾಗವಹಿಸಿದ್ದ ಇಬ್ಬರು ಗುತ್ತಿಗೆದಾರರ ಪೈಕಿ ಒಬ್ಬ ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿದ್ದು ಇವರ ಆರ್ಥಿಕ ಬಿಡ್‌ನ್ನು ದಿನಾಂಕ: 1 
10 - 2010 ರಂದು ತೆರೆಯಲಾಗಿದೆ. ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1,15 ,24,415 / 
ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1, 13 ,15, 411 / 


ಕ್ರ. ಸಂ . | ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 


ಮಂಜೂರಾದ ಅಂದಾಜಿನ 

ದರಗಳ ಮೇಲಿನ 
ಶೇಕಡಾವಾರು ಹೆಚ್ಚಳ /ಕಡಿಮೆ 


ಪರಿಷ್ಕರಿಸಿದ ದರಗಳ ಮೇಲಿನ 
ಶೇಕಡಾವಾರು ಹೆಚ್ಚಳ /ಕಡಿಮೆ 


ಟೆಂಡರ್‌ನಲ್ಲಿ 
ಗುತ್ತಿಗೆದಾರರು 
ನಮೂದಿಸಿರುವ 
ದರಗಳಂತೆ ಟೆಂಡರಿನ 

ಮೊತ್ತ 
1, 20 , 48 , 648 / 


ಶ್ರೀ /ಮೆಸರ್ 


4 .55 


ಶ್ರೀ ಬಿ . ಆರ್‌. ಕುದರಿ, 
ಪ್ರಥಮ ದರ್ಜೆ ಗುತ್ತಿಗೆದಾರರು 


6 . 48 
ಹೆಚ್ಚು 


ಹೆಚ್ಚು 


೩೩೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


ಭಾಗ- ೧ 


ಮೇಲ್ಕಂಡಂತೆ ಶ್ರೀ ಬಿ.ಆರ್. ಕುದರಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 6 .48 ರಷ್ಟು ಹೆಚ್ಚಾಗಿದ್ದು , 
ಸದರಿಯವರ ಟೆಂಡರನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು 
ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

- ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ 14 -10 
2010ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 1,13,15 ,411 /- ಗಳ ಮೇಲೆ ಶೇ . 
6.48 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1,20,48,648/ - ಗಳಿಗೆ ಕಾಮಗಾರಿಯನ್ನು ಶ್ರೀ ಬಿ .ಆರ್‌. ಕುದರಿ, 1ನೇ ದರ್ಜೆ ಗುತ್ತಿಗೆದಾರರಿಗೆ 
ವಹಿಸುವಂತೆ ಶಿಫಾರಸ್ಸು ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ 
ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 2ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

- ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 73 ಕೆಜಿದು 2010, ಬೆಂಗಳೂರು, ದಿನಾಂಕ : 30ನೇ ಅಕ್ಟೋಬರ್ 2010 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲ್ಲೂಕಿನ ಆರ್. ಆರ್.ಆರ್. ಯೋಜನೆಯಡಿಯ 
ಕಾಮಗಾರಿಗಳ ಪ್ಯಾಕೇಜ್ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 
1,13 ,15 , 411/ - ಗಳ ಮೇಲೆ ಶೇ . 6. 48 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1,20,48,648/- ಗಳಿಗೆ ( ರೂ . ಒಂದು ಕೋಟಿ ಇಪ್ಪತ್ತು ಲಕ್ಷ 
ನಲವತ್ತೆಂಟು ಸಾವಿರದ ಆರು ನೂರ ನಲವತ್ತೆಂಟು) ಕಾಮಗಾರಿಯನ್ನು ಶ್ರೀ ಬಿ.ಆರ್. ಕುದರಿ , 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ 
ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ 20- 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2723 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಹಾವೇರಿ ಜಿಲ್ಲೆಯ ಆರ್‌.ಆರ್‌.ಆರ್‌. ಯೋಜನೆಯಡಿಯ ಕಾಮಗಾರಿಗಳ ( ಪ್ಯಾಕೇಜ್ - 8) ಟೆಂಡರ್ 

ಅನುಮೋದನೆ ಕುರಿತು. 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರ ರವರ ಪತ್ರದ ಸಂಖ್ಯೆ: 

ಮುಇ೦/ ಸನಿ ( ಉ ) ವಲಯ /ಬಿಜೆಪಿ /ಎಇ -3 /2010 - 11 /5604 ದಿನಾಂಕ: 12 -10 - 2010 . 
2 . ಅಧ್ಯಕ್ಷರು , ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 

ಸಣ್ಣ ನೀರಾವರಿ ( ದಕ್ಷಿಣ) ವಲಯ , ಬೆಂಗಳೂರು ರವರ ದಿನಾಂಕ: 

28 - 10 - 2010ರ ಪತ್ರ ಸಂಖ್ಯೆ : ಮುಸದ/ ಆಪ್ತಶಾಖೆ/ ಟೆಂಡರ್ /09 - 10/ 3112. 
ಪ್ರಸ್ತಾವನೆ : 

ಆರ್. ಆರ್. ಆರ್. ಕಾರ್ಯಕ್ರಮದಡಿ ಭಾರತ ಸರ್ಕಾರದ ಅನುಮೋದನೆ ದೊರಕಿರುವ 375 ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಗಳ 
ಪೈಕಿ ಹಾವೇರಿ ಜಿಲ್ಲೆಯ ಕೆಳಕಂಡ ಕಾಮಗಾರಿಗಳು ಸೇರಿದ್ದು , ಅವುಗಳಿಗೆ ನೀಡಲಾಗಿರುವ ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ ಮಂಜೂರಾತಿ 
ವಿವರಗಳು ಕೆಳಕಂಡಂತಿವೆ. 
ಕ್ರಮ ಕಾಮಗಾರಿ ಹೆಸರು 

ಕೇಂದ್ರ ಸರ್ಕಾರದಿಂದ ಆಡಳಿತಾತ್ಮಕ ಅನುಮೋದನೆ | ಅನುಮೋದಿಸಿದ ಮೊತ್ತ 
ಸಂಖ್ಯೆ 

ಮಂಜೂರಾದ ಹಾಗೂ ತಾಂತ್ರಿಕ 

ಹಾಗೂ ತಾಂತ್ರಿಕ 
ಅಂದಾಜು ಮೊತ್ತ ರೂ . ಮಂಜೂರಾತಿ ನೀಡಿದ ಮಂಜೂರಾತಿಯ ನೋಂದಣಿ 
ಲಕ್ಷಗಳಲ್ಲಿ ಪ್ರಾಧಿಕಾರ 

ಸಂಖ್ಯೆ 
ಶಿಗ್ಗಾಂವ ತಾಲ್ಲೂಕಿನ ಅಂದಲಗಿ | 49.00 

ಅಧೀಕ್ಷಕ ಇಂಜಿನಿಯರ್ ಸಣ್ಣ | ರೂ . 25 .00 ಲಕ್ಷ ಸಂಖ್ಯೆ: 
ಕೆರೆ ಸ. ನಂ . 139 ಅಭಿವೃದ್ಧಿ 

ನೀರಾವರಿ ವೃತ್ತ ಬೆಳಗಾವಿ | 76/09 - 10 


ಶಿಗ್ಗಾಂವ ತಾಲ್ಲೂಕಿನ ಅಂದಲಗಿ | 29 .50 
ಕೆರೆ ಸ. ನಂ . 16 ಅಭಿವೃದ್ಧಿ 


ಅಧೀಕ್ಷಕ ಇಂಜಿನಿಯರ್ ಸಣ್ಣ | ರೂ . 29.50 ಲಕ್ಷ 
ನೀರಾವರಿ ವೃತ್ತ ಬೆಳಗಾವಿ | ಸಂಖ್ಯೆ: 11 /09 - 10 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


೩೩೭೩ 


ಶಿಗ್ಗಾಂವ ತಾಲ್ಲೂಕಿನ ಅಂದಲಗಿ | 29.50 
ಕೆರೆ ಸ. ನಂ . 215 ಅಭಿವೃದ್ಧಿ 
ಶಿಗ್ಗಾಂವ ತಾಲ್ಲೂಕಿನ ಅಂದಲಗಿ | 29 .50 
ಕೆರೆ ಸ. ನಂ . 184 ಅಭಿವೃದ್ದಿ 
ಶಿಗ್ಗಾಂವ ತಾಲ್ಲೂಕಿನ ಶೆಡಗರವಳ್ಳಿ | 29.00 


ಅಧೀಕ್ಷಕ ಇಂಜಿಯರ್, ಸಣ್ಣ ರೂ . 29 .50 ಲಕ್ಷ ಸಂಖ್ಯೆ : 
ನೀರಾವರಿ ವೃತ್ತ ಬೆಳಗಾವಿ 84 /09 -10 
ಅಧೀಕ್ಷಕ ಇಂಜಿನಿಯರ್, ಸಣ್ಣ ರೂ . 29.50 ಲಕ್ಷ ಸಂಖ್ಯೆ : 
ನೀರಾವರಿ ವೃತ್ತ ಬೆಳಗಾವಿ 89 /09 - 10 
ಅಧೀಕ್ಷಕ ಇಂಜಿನಿಯರ್, ಸಣ್ಣ | ರೂ . 29.00 ಲಕ್ಷ ಸಂಖ್ಯೆ : 
ನೀರಾವರಿ ವೃತ ಬೆಳಗಾವಿ | 80/ 09 -10 


ಒಟ್ಟು 


166.50 


ಈ ಕಾಮಗಾರಿಗಳನ್ನು ಕೈಗೊಳ್ಳಲು ಧಾರವಾಡ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್‌ ಬುಲೆಟಿನ್ 

28 - 8 - 2010 
ಜಿಲ್ಲಾ ಟೆಂಡರ್ ಬುಲೆಟಿನ್ 

28 - 8 - 2010 
ವಿಜಯ ಕರ್ನಾಟಕ ದಿನಪತ್ರಿಕೆ 

30 - 8 - 2010 
ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ 

30 - 8 - 2010 
ದಿನಾಂಕ 17 - 9 - 2010ರಂದು ಟೆಂಡರ್‌ನ ತಾಂತ್ರಿಕ ಬಿಡ್‌ಅನ್ನು ತೆರೆದು ಪರಿಶೀಲಿಸಲಾಗಿ , ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ 
ಟೆಂಡರ್‌ನಲ್ಲಿ ಭಾಗವಹಿಸಿದ್ದ ಇಬ್ಬರು ಗುತ್ತಿಗೆದಾರರ ಪೈಕಿ ಒಬ್ಬ ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿದ್ದು ಇವರ ಆರ್ಥಿಕ ಬಿಡ್‌ನ್ನು 30 - 9 - 2010 
ರಂದು ತೆರೆಯಲಾಗಿದೆ. ವಿವರಗಳು ಕೆಳಕಂಡಂತಿವೆ. 


ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 


ರೂ . 1,06,32 ,783 / 


ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 


ರೂ . 1, 03,35 ,204 / 


ಹೆಚ್ಚು 


ಹೆಚ್ಚು 


ಕ್ರ. ಸಂ . | ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಮಂಜೂರಾದ ಅಂದಾಜಿನ ಪರಿಷ್ಕರಿಸಿದ ದರಗಳ ಮೇಲಿನ 

ಗುತ್ತಿಗೆದಾರರು 

ದರಗಳ ಮೇಲಿನ ಶೇಕಡಾವಾರು ಹೆಚ್ಚಳ /ಕಡಿಮೆ 
ನಮೂದಿಸಿರುವ ಶೇಕಡಾವಾರು ಹೆಚ್ಚಳ/ಕಡಿಮೆ 
ಶ್ರೀ / ಮೆಸರ್ 

ದರಗಳಂತೆ ಟೆಂಡರಿನ 

ಮೊತ್ತ 
ಶ್ರೀಕೆ. ಸುಬ್ಬಾರೆಡ್ಡಿ, 

1,15 , 44 , 913/ 8 .50 

11 . 70 
ಪ್ರಥಮ ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡಂತೆ ಶ್ರೀ ಕೆ. ಸುಬ್ಬಾರೆಡ್ಡಿ , 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 11 .70 ರಷ್ಟು ಹೆಚ್ಚಾಗಿದ್ದು, 
ಸದರಿಯವರ ಟೆಂಡರನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು 
ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ 14 - 10 
2010ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 1,03,35 ,204 /- ಗಳ ಮೇಲೆ 
ಶೇಕಡ 11.50 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 1,15 ,23,752/ - ಗಳಿಗೆ ಕಾಮಗಾರಿಯನ್ನು ಶ್ರೀ ಕೆ. ಸುಬ್ಬಾರೆಡ್ಡಿ, 1ನೇ ದರ್ಜೆ ಗುತ್ತಿಗೆದಾರರಿಗೆ 
ವಹಿಸುವಂತೆ ಶಿಫಾರಸ್ಸು ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ 
ಈ ಮೊತ್ತಕ್ಕೆ ಟೆಂಡರ್‌ ಅಂಗೀಕರಿಸಲು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯು ಮೇಲೆ 2ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 73 ಕೆಜಿದು 2010 , ಬೆಂಗಳೂರು, ದಿನಾಂಕ : 30ನೇ ಅಕ್ಟೋಬರ್ 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯ ಆರ್.ಆರ್.ಆರ್. ಯೋಜನೆಯಡಿಯ ಕಾಮಗಾರಿಗಳ 
( ಪ್ಯಾಕೇಜ್ - 8) ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ .1, 03 ,35 , 204/- ಗಳ 
ಮೇಲೆ ಶೇ . 11.50 ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ . 1,15, 23 ,752/ - ಗಳಿಗೆ ( ರೂ . ಒಂದು ಕೋಟಿ ಹದಿನೈದು ಲಕ್ಷ ಇಪ್ಪತ್ತಮೂರು ಸಾವಿರದ 
ಏಳು ನೂರ ಐವತ್ತೆರಡು) ಕಾಮಗಾರಿಯನ್ನು ಶ್ರೀ ಕೆ. ಸುಬ್ಬಾರೆಡ್ಡಿ , 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 


೩೩೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


ಭಾಗ - ೧ 


೧ 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ 20 - 01- 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2724 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಮಕ್ಕಳ ಕಲ್ಯಾಣ ಸಮಿತಿಗಳಿಗೆ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ನಾಮನಿರ್ದೇಶನ ಮಾಡುವ ಕುರಿತು. 
ಓದಲಾಗಿದೆ : 1. ದಿನಾಂಕ : 26 - 02 - 2007ರ ಅಧಿಸೂಚನೆ ಸಂಖ್ಯೆ : ಮಮಇ/3/ ಮಭಾಬ /2007 . 

2 . ದಿನಾಂಕ : 11 - 03 - 2010ರ ಆದೇಶ ಸಂಖ್ಯೆ : ಮಮಇ/07 / ಮಭಾಬ /2010. 

ದಿನಾಂಕ : 06 - 05 - 2010ರ ಆದೇಶ ಸಂಖ್ಯೆ : ಮಮಇ 255 ಮಭಾಬ 2008. 
ದಿನಾಂಕ : 01 - 10 - 2010ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರ ಏಕ 

ಕಡತ ಸಂಖ್ಯೆ : ಮಮಅಇ /ಪಿಡಿಎಂ/59 /2010 - 11 ದಿನಾಂಕ : 1 - 10 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮಾಂಕ (1) ರ ಅಧಿಸೂಚನೆಯಲ್ಲಿ ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) ಅಧಿನಿಯಮ 2000, ತಿದ್ದುಪಡಿ 
2006, ಸೆಕ್ಷನ್ 29 (1) ( 2) ಹಾಗೂ ನಿಯಮಾವಳಿ 2007 , ನಿಯಮ 7 (2) ರಡಿ 27 ಜಿಲ್ಲೆಗಳಲ್ಲಿನ ಒಟ್ಟು 28 ಮಕ್ಕಳ ಕಲ್ಯಾಣ ಸಮಿತಿಗಳಿಗೆ ಅಧ್ಯಕ್ಷರು 
ಹಾಗೂ ಸದಸ್ಯರುಗಳನ್ನು ಮೂರು ವರ್ಷಗಳ ಅವಧಿಗೆ ನಾಮನಿರ್ದೇಶನ ಮಾಡಿ ಸಮಿತಿಗಳನ್ನು ರಚಿಸಲಾಗಿದೆ . 

ಮೇಲೆ ಓದಲಾದ ಕ್ರಮಾಂಕ ( 2) ರ ಆದೇಶದಲ್ಲಿ ದಿನಾಂಕ : 26 - 02 - 2007ರ ಅಧಿಸೂಚನೆ ಮೂಲಕ ರಚಿಸಲಾದ ಮಕ್ಕಳ ಕಲ್ಯಾಣ 
ಸಮಿತಿಗಳ ಕಾರ್ಯಾವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಹೊಸ ಸಮಿತಿಗಳು ರಚನೆಯಾಗದ ಕಾರಣ ಅಂತಿಮಗೊಂಡ ದಿನಾಂಕದಂದು 
ಕಾರ್ಯನಿರ್ವಹಿಸುತ್ತಿದ್ದ ಅಧ್ಯಕ್ಷರು ಹಾಗೂ ಸದಸ್ಯರುಗಳನ್ನು ಹೊಸ ಮಕ್ಕಳ ಕಲ್ಯಾಣ ಸಮಿತಿಯನ್ನು ರಚಿಸುವವರೆಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ವಿಸ್ತರಿಸಿ ಆದೇಶ ಹೊರಡಿಸಲಾಗಿದೆ. 

ಮೇಲೆ ಓದಲಾದ ಕ್ರಮಾಂಕ ( 3) ರ ಆದೇಶದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಗೆ ಅಧ್ಯಕ್ಷರು/ಸದಸ್ಯರುಗಳನ್ನು ಮತ್ತು ಬಾಲನ್ಯಾಯ ಮಂಡಳಿಗಳಿಗೆ 
ಸಮಾಜ ಕಾರ್ಯಕರ್ತರನ್ನು ಆಯ್ಕೆ ಮಾಡಲು ರಾಜ್ಯ ಮಟ್ಟದ ಆಯ್ಕೆ ಸಮಿತಿಯನ್ನು ರಚಿಸಲಾಗಿದೆ. 

ಮೇಲೆ ಓದಲಾದ ಕ್ರಮಾಂಕ (4) ರಲ್ಲಿ ಆಯ್ಕೆ ಸಮಿತಿಯು ಸಂದರ್ಶನ ನಡೆಸಿ 28 ಜಿಲ್ಲೆಗಳ ಒಟ್ಟು 29 ಮಕ್ಕಳ ಕಲ್ಯಾಣ ಸಮಿತಿಗಳಿಗೆ 
ಅಧ್ಯಕ್ಷರು ಹಾಗೂ ಸದಸ್ಯರುಗಳನ್ನು ಆಯ್ಕೆ ಮಾಡಿದ್ದು, ಆಯ್ಕೆ ಸಮಿತಿಯ ನಡವಳಿಯನ್ನು ಸಲ್ಲಿಸಿರುತ್ತಾರೆ. ಆದ್ದರಿಂದ 28 ಜಿಲ್ಲೆಗಳ ಒಟ್ಟು 29 ಮಕ್ಕಳ 
ಕಲ್ಯಾಣ ಸಮಿತಿಗಳಿಗೆ ಅಧ್ಯಕ್ಷರು /ಸದಸ್ಯರನ್ನು ನಾಮನಿರ್ದೇಶನ ಮಾಡುವಂತೆ ಹಾಗೂ ಅಭ್ಯರ್ಥಿಗಳ ಕೊರತೆ ಇರುವ ಕಾರಣ ಚಿಕ್ಕಬಳ್ಳಾಪುರ ಜಿಲ್ಲೆಯ 
ಮಕ್ಕಳ ಕಲ್ಯಾಣ ಸಮಿತಿಯ ವ್ಯಾಪ್ತಿಯನ್ನು ಕೋಲಾರಕ್ಕೂ ಹಾಗೂ ಯಾದಗಿರಿ ಜಿಲ್ಲೆಯ ಮಕ್ಕಳ ಕಲ್ಯಾಣ ಸಮಿತಿಯನ್ನು ಗುಲ್ಬರ್ಗಾಕ್ಕೂ ನಿಗದಿಪಡಿಸಿ 
ಆದೇಶ ಹೊರಡಿಸುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರು ಕೋರಿರುತ್ತಾರೆ. 

ಆದೇಶ ಸಂಖ್ಯೆ : ಮಮಇ 206 ಮಭಾಬ 2010 ಬೆಂಗಳೂರು, ದಿನಾಂಕ: 13ನೇ ಅಕ್ಟೋಬರ್ 2010. 
ಮೇಲಿನ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ , ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) ಅಧಿನಿಯಮ 
2000, ತಿದ್ದುಪಡಿ 2006ರ ಸೆಕ್ಷನ್ 4 ಮತ್ತು 29 ರಡಿಯಲ್ಲಿ ಅನುಬಂಧ -1ರಲ್ಲಿರುವ ಷರತ್ತಿನೊಂದಿಗೆ ಅನುಬಂಧ - 2ರಲ್ಲಿರುವ 28 ಜಿಲ್ಲೆಗಳ ಒಟ್ಟು 29 
ಮಕ್ಕಳ ಕಲ್ಯಾಣ ಸಮಿತಿಗಳಿಗೆ ಅಧ್ಯಕ್ಷರು ಹಾಗೂ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಿ ಆದೇಶ ಹೊರಡಿಸಿದೆ. 

ಚಿಕ್ಕಬಳ್ಳಾಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಅಭ್ಯರ್ಥಿಗಳು ಲಭ್ಯವಾಗದ ಕಾರಣ ಸದರಿ ಜಿಲ್ಲೆಗಳ ಮಕ್ಕಳ ಕಲ್ಯಾಣ ಸಮಿತಿಗಳನ್ನು ಮುಂದಿನ 
ಆದೇಶದವರೆಗೆ ಕ್ರಮವಾಗಿ ಕೋಲಾರ ಮತ್ತು ಗುಲ್ಬರ್ಗಾ ಜಿಲ್ಲೆಗಳ ಕಾರ್ಯವ್ಯಾಪ್ತಿಗೆ ಒಳಪಡಿಸಿದೆ. 

ಈ ಮಕ್ಕಳ ಕಲ್ಯಾಣ ಸಮಿತಿಗಳು ಬಾಲನ್ಯಾಯ ಕಾಯಿದೆ 2000 ಮತ್ತು ನಿಯಮ 2007ರನ್ವಯ ಪ್ರದತ್ತವಾದ ಕರ್ತವ್ಯಗಳನ್ನು ನಿರ್ವಹಿಸಲು 
ಅಧಿಕಾರವನ್ನು ಹೊಂದಿರುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎಸ್ . ಎನ್. ಕೃಷ್ಣಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 

ಅನುಬಂಧ - 1 
ಆದೇಶ ಸಂಖ್ಯೆ : ಮಮಇ 206 ಮಭಾಬ 2010 , ಬೆಂಗಳೂರು, ದಿನಾಂಕ : 13 - 10 -2010 

ಷರತ್ತುಗಳು : 
1. ಮಕ್ಕಳ ಕಲ್ಯಾಣ ಸಮಿತಿಯ ಕಾರ್ಯವ್ಯಾಪ್ತಿಯು ಆಯಾ ಜಿಲ್ಲೆಗೆ ಮಾತ್ರ ಸೀಮಿತವಾಗಿರುತ್ತದೆ. 
2. ರಕ್ಷಣೆ ಮತ್ತು ಪೋಷಣೆಗೆ ಒಳಪಡುವ ಮಕ್ಕಳ ಪ್ರಕರಣಗಳನ್ನು ಮಾತ್ರ ನಿರ್ವಹಿಸತಕ್ಕದ್ದು . 
3, ಮಕ್ಕಳ ಕಲ್ಯಾಣ ಸಮಿತಿಯ ಅವಧಿಯು ಆದೇಶ ಹೊರಡಿಸಿದ ದಿನಾಂಕದಿಂದ 3 ವರ್ಷಗಳವರೆಗೆ ಸೀಮಿತವಾಗಿರುತ್ತದೆ. 

ಪ್ರತಿಯೊಬ್ಬ ಸದಸ್ಯರು ಪ್ರತಿ ಸಿಟ್ಟಿಂಗ್‌ನಲ್ಲಿ ಕನಿಷ್ಠ 4 ಗಂಟೆಗಳು ಕಾರ್ಯನಿರ್ವಹಿಸತಕ್ಕದ್ದು. 
5. ವಾರದಲ್ಲಿ ಕನಿಷ್ಠ 1 ದಿನ ಕಾರ್ಯನಿರ್ವಹಿಸಬೇಕು. ಬಾಕಿ ಪ್ರಕರಣಗಳ ಸಂಖ್ಯೆಗಳನ್ನು ಪರಿಶೀಲಿಸಿ ಸಿಟ್ಟಿಂಗ್‌ಗಳನ್ನು ಹೆಚ್ಚಿಸಬಹುದಾಗಿದೆ. 
6. ಕೋರಂ ಸಮಿತಿಯ ಅಧ್ಯಕ್ಷರನ್ನು ಒಳಗೊಂಡಂತೆ 3 ಸದಸ್ಯರು ಪ್ರಕರಣಗಳ ಅಂತಿಮ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಇರಬೇಕಾಗುತ್ತದೆ. 

ಸಿಟ್ಟಿಂಗ್‌ನ್ನು ಕಡ್ಡಾಯವಾಗಿ ಜಿಲ್ಲೆಯ ಬಾಲಮಂದಿರಗಳಲ್ಲಿ ನಡೆಸಬೇಕಾಗುತ್ತದೆ . 
8. ತರಬೇತಿಯು ಕಡ್ಡಾಯ . 
9. ಪ್ರತಿ ಸಿಟಿಂಗ್‌ಗಾಗಿ ರೂ . 500/ - ನ್ನು ಸಿಟಿಂಗ್ ಫೀ ಆಗಿ ನಿಗದಿಪಡಿಸಲಾಗಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦, ೨೦೧೦ 


೩೩೭೫ 


A 


A 


AA 


A 


10. ರಾಜ್ಯ ಸರ್ಕಾರವು ನಿಗದಿಪಡಿಸುವ ದರದಲ್ಲಿ ಪ್ರಯಾಣ ಭತ್ಯೆಯನ್ನು ನೀಡಲಾಗುತ್ತದೆ. 
11. ಸಮಿತಿಯ ಅವಧಿಯಲ್ಲಿ ಖಾಲಿಯಾಗುವ ಸ್ಥಾನಗಳಿಗೆ ಕಾಯ್ದಿರಿಸಿರುವ ಪಟ್ಟಿಯಿಂದ ಅಥವಾ ಹೊಸದಾಗಿ ಆಯ್ಕೆ ಮಾಡುವ ಮೂಲಕ 

ಸದಸ್ಯರನ್ನು ಭರ್ತಿ ಮಾಡಲಾಗುವುದು ಹಾಗೂ ಇವರ ಅವಧಿಯು ಸಮಿತಿಯ ಅವಧಿಗೆ ಸೀಮಿತವಾಗಿರುತ್ತದೆ. 
ಸಮಿತಿಯವರು ರಾಜೀನಾಮೆ ನೀಡಬೇಕಾದ್ದಲ್ಲಿ ಒಂದು ತಿಂಗಳ ಪೂರ್ವದಲ್ಲೇ ರಾಜೀನಾಮೆ ತಿಳುವಳಿಕೆಯನ್ನು ಆಯ್ಕೆ ಸಮಿತಿಯ ಸದಸ್ಯ 

ಕಾರ್ಯದರ್ಶಿ ಹಾಗೂ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ/ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರುತ್ತದೆ. 
13. ಸಮಿತಿಯ ಸದಸ್ಯತ್ವವನ್ನು ಈ ಕೆಳಗಿನ ಕಾರಣಗಳಿಂದ ರದ್ದುಗೊಳಿಸಲು ಅವಕಾಶವಿರುತ್ತದೆ. 
ಯಾವ ಸದಸ್ಯರು : 

> ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ದೋಷಿ ಎಂದು ಕಂಡು ಬಂದರೆ 
> ತಮ್ಮ ಬುದ್ದಿ ಸ್ಥಿಮಿತ ಕಳೆದುಕೊಂಡಲ್ಲಿ 

ದಿವಾಳಿ ಎಂದು ಘೋಷಿಸಿದಲ್ಲಿ 
ಅಸ್ಥಿತ್ವದಲ್ಲಿರುವ ಮಕ್ಕಳಿಗೆ ಮತ್ತು ಇತರೆ ಸಂಬಂಧಿತ ಕಾಯ್ದೆಗಳಡಿ ತಪ್ಪಿತಸ್ಥನೆಂದು ಕಂಡು ಬಂದಲ್ಲಿ 

ಸಕ್ರೀಯ ರಾಜಕಾರಣದಲ್ಲಿದ್ದಲ್ಲಿ | 
> ರಾಜ್ಯ ಸರ್ಕಾರದ ಗಮನಕ್ಕೆ ಸದರಿ ವ್ಯಕ್ತಿಯು ಸದಸ್ಯರಾಗಿ ಮುಂದುವರೆಯುವುದು ಅನಗತ್ಯವೆಂದು ಕಂಡು ಬಂದಲ್ಲಿ ವಿಚಾರಣೆ 

ನಡೆಸಿ ಸದಸ್ಯತ್ವದಿಂದ ತೆಗೆಯಲು ಅವಕಾಶವಿರುತ್ತದೆ 
ನಿರಂತರವಾಗಿ ಯಾವುದೇ ಸಮಂಜಸ ಕಾರಣವಿಲ್ಲದೆ 3 ತಿಂಗಳು ಸಮಿತಿಯ ಕಲಾಪಗಳಿಗೆ ಭಾಗವಹಿಸದಿದ್ದರೆ ಹಾಗೂ 1 

ವರ್ಷದ ಒಟ್ಟು ಸಭೆಗಳಲ್ಲಿ ನಾಲ್ಕನೇ ಮೂರಕ್ಕಿಂತ ಕಡಿಮೆ ಸಭೆಗಳಿಗೆ ಹಾಜರಾಗಿದ್ದರೆ 
14 . ಉಪನಿರ್ದೇಶಕರು 15 ದಿವಸಗಳಿಗೊಮ್ಮೆ ಸಮಿತಿಗೆ ಹಾಜರಾಗುತ್ತಾರೆ ಮತ್ತು ಪ್ರಕರಣಗಳ ಪರಿಶೀಲನೆ ನಡೆಸುವ ಅಧಿಕಾರ ಹೊಂದಿರುತ್ತಾರೆ. 
15 . ಬಾಲನ್ಯಾಯ ಕಾಯ್ದೆ ಮತ್ತು ನಿಯಮಗಳಡಿ ಕಾರ್ಯನಿರ್ವಹಿಸತಕ್ಕದ್ದು. 
16. ಎಲ್ಲಾ ಸಮಯದಲ್ಲೂ ಮಗುವಿನ ಒಳಿತಿನ ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡೇ ಪ್ರಕರಣಗಳನ್ನು ನಿರ್ವಹಿಸತಕ್ಕದ್ದು. 
17. ಖಾಸಗಿ, ಸರ್ಕಾರಿ ಅಥವಾ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಲ್ಲಿ ಅವರ ಸಂಸ್ಥೆಯ ಮುಖ್ಯಸ್ಥರುಗಳಿಂದ ಮಕ್ಕಳ ಕಲ್ಯಾಣ 

ಸಮಿತಿಯಲ್ಲಿ ಕಾರ್ಯನಿರ್ವಹಿಸಲು ಅನುಮತಿ ಪತ್ರವನ್ನು ಪಡೆದು ಸಲ್ಲಿಸತಕ್ಕದ್ದು. 
ಸದಸ್ಯರು ಪಾಲಿಸಬೇಕಾದ ನಡವಳಿಕೆಗಳು : 
1. ಮಕ್ಕಳೊಡನೆ ಸಂಭಾಷಿಸುವಾಗ ಅಥವಾ ಸಮಿತಿಯ ಸಿಟ್ಟಿಂಗ್ ಸಂದರ್ಭಗಳಲ್ಲಿ ಅಥವಾ ಸಂಸ್ಥೆಗಳಿಗೆ ಭೇಟಿ ನೀಡಿದ ಸಂದರ್ಭಗಳಲ್ಲಿ 

ಅಸಭ್ಯವಾದ ಮಾತುಗಳು/ಸಂಜ್ಞೆಗಳನ್ನು ಬಳಸತಕ್ಕದ್ದಲ್ಲ. 
- ಸಿಟಿಂಗ್ ಸಂದರ್ಭದ ಹೊರತುಪಡಿಸಿ ಬೇರೆ ಸಮಯದಲ್ಲಿ ಅಧೀಕ್ಷಕರ ಅನುಮತಿ ಇಲ್ಲದೆ ಸಂಸ್ಥೆಗಳಿಗೆ ಭೇಟಿ ನೀಡತಕ್ಕದ್ದಲ್ಲ. 
3. ಮಕ್ಕಳನ್ನು ಅವರುಗಳ ಜಾತಿ, ಧರ್ಮ, ಲಿಂಗ ವರ್ಣ ಮತ್ತು ಪ್ರಭೇದಗಳನ್ನು ಆಧರಿಸಿ ಭೇದ ತೋರಬಾರದು. 
4 . ಅಂಗವಿಕಲತೆ ಅಥವಾ ಅಡ್ಡ ಹೆಸರನ್ನು ಗುರುತಿಸಿ ಕರೆಯಬಾರದು. 

ಎಸ್ .ಎನ್. ಕೃಷ್ಣಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 

ಅನುಬಂಧ - 2 
ಆದೇಶ ಸಂ : ಮಮಇ 206 ಮಭಾಬ 2010, ಬೆಂಗಳೂರು, ದಿನಾಂಕ : 13 - 10 - 2010 


೧ 


ಜಿಲ್ಲೆಯ ಹೆಸರು 


ಬೆಂಗಳೂರು ( ನಗರ) 
ಮಕ್ಕಳ ಕಲ್ಯಾಣ ಸಮಿತಿ 
ಗಂಡು ಮಕ್ಕಳಿಗಾಗಿ : 1 


| ನಾಮನಿರ್ದೇಶನ ಮಾಡಿದ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಹೆಸರು ಮತ್ತು ವಿಳಾಸ | 

ಪದನಾಮ 
ಶ್ರೀ /ಶ್ರೀಮತಿ | 
ರಾಧಾ ಶ್ರೀನಿವಾಸ್ ಮೂರ್ತಿ ಸಿ - 301, ಕಾಸ ಆನ್ಸಲ್ ಅಪಾರ್ಟ್‌ಮೆಂಟ್ , ಅಧ್ಯಕ್ಷರು 

| ಬನ್ನೇರುಘಟ್ಟ ರೋಡ್, ಬೆಂಗಳೂರು 
ಮಹೇಶಯ್ಯ ಎಂ . ಬಿ. # 49, ಎಸ್.ಓ .ಎಸ್. ಬಾಲಗ್ರಾಮ , 

ಸದಸ್ಯರು 
ಬೆಂಗಳೂರು 
ಪಿ . ಎನ್ . ಬಸವರಾಜು # 44 , 3ನೇ ಅಡ್ಡರಸ್ತೆ, ಸರಸ್ವತಿ ಪುರಂ, ಸದಸ್ಯರು 

ಅಲಸೂರು, ಬೆಂಗಳೂರು 
ಉಷಾ ವಿ . ಜಿ . 

# 34, ಅಪ್ಪಾ, ನಮ್ಮನೆ, ಅನ್ನಸಂದ್ರ ಪಾಳ್ಯ , ಸದಸ್ಯರು 

ಹೆಚ್ . ಎ .ಎಲ್ ., ಬೆಂಗಳೂರು 
ವಿಜಯಕುಮಾರ್ ಬಿ . ಸ್ಪ್ಯಾಡ್, ಪ್ಲಾಟ್ ಸಂ . 1ಬಿ, ಓರಿಯಂಟ್ 

ಸದಸ್ಯರು 
ಮೇನರ್ 15 , ಹೈ ಬೀದಿ, ಐ . ಟಿ. ಸಿ 
ಇನ್‌ಫೋಟೆಕ್ ಪಾರ್ಕ್ ಎದುರು, ಕುಕ್ ಟೌನ್, 

ಬೆಂಗಳೂರು 
ಮೀನಾ ಕೆ. ಜೈನ್ 

# 1364, 2ನೇ ಮಹಡಿ, 4ನೇ ಅಡ್ಡರಸ್ತೆ, 1ನೇ | ಅಧ್ಯಕ್ಷರು 
ಸ್ಟೇಜ್ , 2ನೇ ಹಂತ, ಚಂದ್ರಾಲೇಔಟ್, 

ಬೆಂಗಳೂರು 
ಜೆಸ್ಲಿಂತಾ ಲೋಬೊ 

ನವಜೀವನ, ನಂ . 257 , 1ನೇ ಮುಖ್ಯ ರಸ್ತೆ, ಸದಸ್ಯರು 

ಚಾಮರಾಜಪೇಟೆ, ಬೆಂಗಳೂರು 
ಅನುಪಮ ದಿನೇಶ್ ಹೆಗಡೆ # 89 , ಮೊದಲನೇ ಮಹಡಿ, 12ನೇ ಮುಖ್ಯ ಸದಸ್ಯರು 


೩೩೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


ಭಾಗ- ೧ 


1³ 


ಮಕ್ಕಳ ಕಲ್ಯಾಣ ಸಮಿತಿ 
ಹೆಣ್ಣು ಮಕ್ಕಳಿಗಾಗಿ : 2 


ವಿಶಾಲಾಕ್ಷಿ ಟಿ .ಎಸ್. 


ಶಿವಮಲ್ಲು 


ಅಲಿಸ್ ಅಲೋಷಿಯಸ್ 


ಬೆಂಗಳೂರು ಗ್ರಾಮಾಂತರ 


ಜೆ ನಾಗೇಂದ್ರ 


ಸಿದ್ದರಾಜು ಜೆ. 


| ಸದಸ್ಯರು 


ಕೆ.ಎಸ್ . ಸಿದ್ದೇಗೌಡ 


ರಸ್ತೆ, 23ನೇ ಅಡ್ಡ ರಸ್ತೆ, 3ನೇ ಬ್ಲಾಕ್ ಪೂರ್ವ, 
ಜಯನಗರ, ಬೆಂಗಳೂರು 
ನಂ . 3138, ಗಾಯತ್ರಿನಗರ, 2ನೇ ಅಡ್ಡರಸ್ತೆ, ಸದಸ್ಯರು 
ಬೆಂಗಳೂರು 
ಬಾಸ್ಕೋ ಯುವೋದಯ, ನಂ . 91 , ಬಿ ಬೀದಿ, ಸದಸ್ಯರು 
6ನೇ ಅಡ್ಡರಸ್ತೆ, ಗಾಂಧೀನಗರ, ಬೆಂಗಳೂರು 
# 80, 2ನೇ ಮೈನ್, ಬಿ . ಡಿ.ಎಸ್. ಗಾರ್ಡನ್, | ಅಧ್ಯಕ್ಷರು 
ಗೆದ್ದಲಹಳ್ಳಿ, ಕೊತ್ತನೂರು ಪೋಸ್ಟ್, ಬೆಂಗಳೂರು 
# 138 , ಎಸ್ . ಬಿ . ಎಂ . ಕಾಲೋನಿ, 2ನೇ 

ಸದಸ್ಯರು 
ಅಡ್ಡರಸ್ತೆ, 5ನೇ ಮುಖ್ಯ ರಸ್ತೆ, ಆನಂದನಗರ, 
ಬೆಂಗಳೂರು 
ನಂ . 551, 2ನೇ ಬಿ ಅಡ್ಡರಸ್ತೆ, 3ನೇ ಹಂತ, 
3ನೇ ಘಟ್ಟ, 6ನೇ ಮುಖ್ಯ ರಸ್ತೆ , ಬಸವೇಶ್ವರ 
ನಗರ , ಬೆಂಗಳೂರು 
ಬಿನ್ ಲೇಟ್ : ಶಂಭಯ್ಯ , ಶ್ಯಾಸಾಪುರ ಗ್ರಾಮ | ಸದಸ್ಯರು 
ಮತ್ತು ಅಂಚೆ, ಕುಡಗಲ್ ಹೋಬಳಿ, 
ರಾಮನಗರ ( ತಾ ), ರಾಮನಗರ ಜಿಲ್ಲೆ 
ಶ್ರೀ ವೆಂಕಟೇಶ್ವರ ನಿಲಯ, ನಂ .1 , 8ನೇ 

ಸದಸ್ಯರು 
ಅಡ್ಡರಸ್ತೆ, ವಿ . ವಿ . ಎಕ್‌ಟೆನ್ನನ್ , ಕಾಲೇಜು ರಸ್ತೆ, 
ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ಸೆಕ್ಟರ್‌ ನಂ . - 54, ಫ್ಲಾಟ್ ನಂ . 76 ಇ , 

ಅಧ್ಯಕ್ಷರು 
ನವನಗರ , ಬಾಗಲಕೋಟೆ 
ವಕೀಲರು, ಘಂಟಿ ಬಿಲ್ಡಿಂಗ್, ಎಕ್ಸ್ಟೆನ್ಸನ್ ಸದಸ್ಯರು 
ಏರಿಯಾ, ಬಾಗಲಕೋಟೆ 
ಸ್ವಯಂ ಸೇವಾ ಅಭಿವೃದ್ಧಿ ಸಂಸ್ಥೆ ( ರಿ ) ಕಮತಗಿ, | ಸದಸ್ಯರು 
ಬಸರಿಕಟ್ಟೆ ರೋಡ್, ಬಾಗಲಕೋಟೆ 
ವಕೀಲರು, ಕೌಟುಂಬಿಕ ಸಲಹೆಗಾರರು, 

ಸದಸ್ಯರು 
ದಾನೇಶ್ವರಿ ನಿಲಯ , 8ನೇ ರೋಡ್, ವಿದ್ಯಾಗಿರಿ, 
ಬಾಗಲಕೋಟೆ 


ರಾಮಚಂದ್ರಪ್ಪ ಹೆಚ್ . ಟಿ. 


ಡಾ : ಎಸ್. ವಿ . ಪಂಚಮುಖಿ 


ಬಾಗಲಕೋಟೆ 


ರೂಪ ನೀಲಕಂಠ ಘಂಟಿ 


ಮಂಜುಳಾ ಯೋಗೇಂದ್ರ 
ಜೋಷಿ 
ಶಾರದಾ ಅಂದಾನಪ್ಪ ಬದಾಮಿ 


ಅಂತೋನಿಯಪ್ಪ 


ಎಂ . ಡಿ . ಜಿ . - 2 , ನಂ . 28 , ಹೌಸಿಂಗ್ ಕಾಲೋನಿ, | ಸದಸ್ಯರು 
ಮಂಜೂರುರೋಡ್, ಮುಧೋಳ್, 
ಬಾಗಲಕೋಟೆ ಜಿಲ್ಲೆ 


ಮರಿಯಾ ಜಾಯ್ಲಿನ್ 


ಬೆಳಗಾಂ 


ನಂದಕಿಶೋರ್ ಗೌಡರ 
ನಂದ ಎಂ . ನಾಯಕರ್‌ 


ಶೈಲಜಾ ಬಿ . ಕುರುಬೇಟ್ 


ಸುನಂದ ಶಿ. ಕಾಮೊಳ್ಳಿ ಮಠ 


“ ಕಾರ್ಮೆಲ್ ನಿವಾಸ ” ದೇವಲಾಪುರ ರೋಡ್, | ಅದಕರು 
ಬೈಲಹೊಂಗಲ , ಬೆಳಗಾಂ 
ಬಡಿಗೇರ ಬೀದಿ, ಹುಕ್ಕೇರಿ, ಬೆಳಗಾಂ ಜಿಲ್ಲೆ ಸದಸ್ಯರು 
# 362 , ಗಾಂಧೀಗಲ್ಲಿ , ಬಸವಣ ಕುಡಚಿ, ಸದಸ್ಯರು 
ಬೆಳಗಾವಿ 
ಯುನೈಟೆಡ್ ಸಮಾಜ ಕಲ್ಯಾಣ ಸಂಸ್ಥೆ, ಶ್ರೀ ಸದಸ್ಯರು 
ಶಾರದಾ ಮಾತಾ ಸ್ವಾಧಾರ ಕೇಂದ್ರ, 
ಗೋವರ್ಧನ ಬಿಲ್ಲಿಂಗ್ ಎ . ಪಿ . ಎಂ . ಸಿ ರೋಡ್, 
ಸಂಗಮೇಶ್ವರ ನಗರ , ಬೆಳಗಾಂ 
ಕೇರಾಫ್ , ಯು . ಹೆಚ್ . ಹಿರೇಮರ್, ಟಾಡ್ಕರ್ | ಸದಸ್ಯರು 
ಬಿಲ್ಡಿಂಗ್ , ವಿನಾಯಕ ನಗರ , ಹಿಂಡಲ್ಲ 
ರೋಡ್, ಬೆಳಗಾಂ 
ವಕೀಲರು, ಎಂ . ಆರ್ . ಮಂಜಿಲ್, 6ನೇ ಕ್ರಾಸ್ , | ಅಧಕರು 
ಹುಸ್ಸೇನ್‌ನಗರ, ಬಳ್ಳಾರಿ 
# 12007, ಸಾರಂಗಂ ಕಾಂಪೌಂಡ್ , 3ನೇ 

ಸದಸ್ಯರು 
ಕ್ರಾಸ್ , ಸತ್ಯನಾರಾಯಣ ಪೇಟೆ, ಬಳ್ಳಾರಿ 
| ವಕೀಲರು, ಚಾಗನೂರು ಗ್ರಾಮ , ಹಗರಿ 

ಸದಸ್ಯರು 
ಪೋಸ್ಟ್, ಬಳ್ಳಾರಿ ಜಿಲ್ಲೆ 
ಕೋಂ ರಾಜಗೋಪಾಲ್ , 18 / 60 , 3ನೇ ಕ್ರಾಸ್ , | ಸದಸ್ಯರು 
ಪಾರ್ವತಿನಗರ, ಬಳ್ಳಾರಿ 


ಪೀರ್ ಮೊಹಮದ್, ಬಿ . 


ಎಂ . ಪ್ರೇಮಲತಾ 


ಬಳ್ಳಾರಿ 


ಹೆಚ್. ವೀರಶೇಖರ 


ಆರ್. ಯಶೋದ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦, ೨೦೧೦ 


೩೩೭೭ 


ಪ್ಲಾಟ್ ನಂ . 405 , ಕಪಗಲ್ ರೋಡ್, ಬಳ್ಳಾರಿ 


ಸದಸ್ಯರು 


ಜಿ. ಪದ್ವಿನಿ ಜಿ. ವಿ.ಆರ್‌. 
ಮೂರ್ತಿ 
ಮಾಣಿಕ ರಾವ್ ಬಾಲ್ಕಿ 


ಬೀದರ್‌ 


ಬಜರಂಗ ಲೋಹಾರ್ 


ರಮೇಶ್ ಅಂಬುಲಕರ್‌ 


ಸಿದ್ದಾರ್ಥ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾ | ಅಧ್ಯಕ್ಷರು 
ವಿದ್ಯಾಲಯ , ಜನವಾಡ ರಸ್ತೆ , ಬೀದರ್ 
ಕೆ/ ಆ ರಮೇಶ ಹುಡಗಿ , ವಕೀಲರು, ಇಂದಿರಾ ಸದಸ್ಯರು 
ಮಾರ್ಕೆಟ್ ಕಾಂಪ್ಲೆಕ್ಸ್ , ಹಳೆ ಬಸ್‌ಸ್ಟಾಂಡ್ 
ಹತ್ತಿರ, ಬೀದರ್ 
| 16 -1- 292 , ಕೈಲಾಸನಗರ, ಮನ್ನಳ್ಳಿ ರಸ್ತೆ , | ಸದಸ್ಯರು 
ಬೀದರ್‌ 
# 9 -12 - 365/ ಎ , ಮೈಲೂರ ರಸ್ತೆ, ವಿದ್ಯಾನಗರ ಸದಸ್ಯರು 
ಕಾಲೋನಿ, ಬೀದರ್ 
ಜನವಾಡ ತಾ , ಬೀದರ್ 

ಸದಸ್ಯರು 
ನೀಲಾಂಭಿಕ ನಿವಾಸ, ಶಾಂತಿನಗರ , ಬಿಜಾಪುರ ಅಧ್ಯಕ್ಷರು 


ವೈಜಿನಾಥ್ ಹಿರೇಮಠ 


ಶ್ರೀನಿವಾಸ ಕರಾಟೆ 
ವಾಸುದೇವ ಎಸ್ . 
ತೋಳಬಂದಿ 
ಜೆರಾಲ್ಡ್ ಡಿಸೋಜಾ 


ಬಿಜಾಪುರ 


ವನಿತಾ ಎಸ್ ತೊರವಿ 


ಲಲಿತಾ ಪಿ. ಶೆಟ್ಟರ್ 
ಶ್ರೀಧರ್ ಗೋವಿಂದರಾವ್ 
ಕುಲಕರ್ಣಿ 


ಸಿ .ಎನ್ .ಎಫ್. ಇ , 54 , ಮುಕುಂದನಗರ, 

ಸದಸ್ಯರು 
ಸ್ಟೇಷನ್ ರೋಡ್, ಬಿಜಾಪುರ 
ಗ್ಯಾನಿ ಪ್ಲಾಟ್ , ಗಣೇಶ್ ಗುಡಿ ಹತ್ತಿರ , ಸ್ಟೇಷನ್ || ಸದಸ್ಯರು 
ರಸ್ತೆ, ಬಿಜಾಪುರ 
ಕಾಸಗೇರಿಗಲ್ಲಿ , ಭಾಗಿರಥಿ ನಿವಾಸ, ಬಿಜಾಪುರ ಸದಸ್ಯರು 
ಚಿದಂಬರ ನಗರ, ಇಬ್ರಾಹಿಂಪೂರ ಹತ್ತಿರ , ಸದಸ್ಯರು 
ಬಾಗೆವಾಡಿ ರಸ್ತೆ , ಎನ್ .ಹೆಚ್. -13, ರಿಂಗ್ ರಸ್ತೆ 
ಹತ್ತಿರ, ಬಿಜಾಪುರ 
ಶಂಕರಪುರ 2ನೇ ಕ್ರಾಸ್, ಚಾಮರಾಜನಗರ ಅಧ್ಯಕ್ಷರು 
ಸಿಂಗನಪುರ, ಕಣೇಗಾಲ ಅಂಚೆ 

ಸದಸ್ಯರು 
ಚಾಮರಾಜನಗರ ತಾಲ್ಲೂಕು 
ಕೋಂ ವಿಶ್ವನಾಥ್, ಎಸ್.ಆರ್.ಎಸ್. ಕಟ್ಟಡ, ಸದಸ್ಯರು 
ದೇವಾಂಗ 3ನೇ ಬೀದಿ, ಚಾಮರಾಜನಗರ 
# 214 , ಎಲ್. ಐ . ಸಿ . ಕಾಲೋನಿ, ಶ್ರೀರಾಮಪುರ, | ಸದಸರು 
2ನೇ ಅಡ್ಡರಸ್ತೆ, ಮೈಸೂರು, ಚಾಮರಾಜನಗರ 


ಬಿ .ಲೋಚನ 
ಚಂದ್ರನಾಯಕ್ ಕೆ. ಹೆಚ್ . 


8 . 


| 


ಚಾಮರಾಜನಗರ 


ಮಮತ ಬಿ . 


ಹೆಚ್. ಹೇಮಾವತಮ್ಮ 


ನಟರಾಜು ಎಂ . 


ಸದಸ್ಯರು 


೨ . | ಚಿಕ್ಕಮಗಳೂರು 


ಮಮತ ಡಿ . ಎಸ್ . 
ಜಗದೀಶ ಬಿ . ಆರ್‌. 


ಅಧ್ಯಕ್ಷರು 
ಸದಸ್ಯರು 


ಮಲ್ಲಯ್ಯನಪುರ , ಉತ್ತುವಳ್ಳಿ ಅಂಚೆ, 
ಚಾಮರಾಜನಗರ | 
ಕಾಳಿದಾಸನಗರ, ವಸವನಹಳ್ಳಿ , ಚಿಕ್ಕಮಗಳೂರು 
ಬಿಳೇಕಲ್ಲು, ಜ್ಯೋತನಗರ ಅಂಚೆ, 
ಚಿಕ್ಕಮಗಳೂರು 
ಸೋಮೇಶ್ವರ ನಿಲಯ , ಟಿ. ಬಿ . ರಸ್ತೆ, ಕಡೂರು, 
ಚಿಕ್ಕಮಗಳೂರು 
ನ್ಯಾಯವಾದಿಗಳು , ರಂಗಣ್ಣನ ಛತ್ರದ ಎದುರು, 
ಬಸವನಹಳ್ಳಿ, ಚಿಕ್ಕಮಗಳೂರು 
ಸಂಕಣ್ಣನ ಬೀದಿ, ತರೀಕೆರೆ, ಚಿಕ್ಕಮಗಳೂರು 


ಕೆ. ಬಿ. ಸೋಮೇಶ್ 


ಸದಸ್ಯರು 


ನಟರಾಜ್ ಹೆಚ್ . ಸಿ . 


ಸದಸ್ಯರು 


ಸುರೇಶ್ ಚಂದ್ರ ಎಸ್. 


ಸದಸ್ಯರು 


ಡಿ . ಕೆ .ಶೀಲಾ 


10 . 


| 


ಚಿತ್ರದುರ್ಗ 


ಸುಮನ ಎಸ್ . ಅಂಗಡಿ 


| ಸದಸ್ಯರು 


# 14, 1ನೇ ಮುಖ್ಯ ರಸ್ತೆ, ಸರಸ್ವತಿಪುರಂ ರಸ್ತೆ, | ಅಧ್ಯಕ್ಷರು 
ಬೈಪಾಸ್ ಸರ್ಕಲ್, ಚಿತ್ರದುರ್ಗ 
ರೀಡರ್ ಇನ್ ಲಾ , ನಂ . 1000 , ದೊಡ್ಡಪೇಟೆ, 
ರಂಗಯ್ಯನಬಾಗಿಲು ಹತ್ತಿರ , ಚಿತ್ರದುರ್ಗ 
ಉಪನ್ಯಾಸಕರು, ಬಸವಶ್ರೀ , # 45 , ಜೋಗಿಮಟ್ಟಿ | ಸದಸ್ಯರು 
ರಸ್ತೆ, 6ನೇ ಕ್ರಾಸ್ , ಚಿತ್ರದುರ್ಗ 
ವಕೀಲರು, ಪ್ರಧಾನ ರಸ್ತೆ, ಹಿರಿಯೂರು ಸದಸ್ಯರು 
ಚಿತ್ರದುರ್ಗ ಜಿಲ್ಲೆ 


ಎಸ್ . ಬಿ . ಶಿವಕುಮಾರ್‌ 


ಎಸ್. ಶೇಷಾದ್ರಿ 


೩೩೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


ಭಾಗ- ೧ 


ಧಾರವಾಡ 


ದಾವಣಗೆರೆ 


ಮಧುಕರ್ ಎಸ್ . ವಕೀಲರು, “ ದ್ಯಾಮಲಂಬ ನಿಲಯ ” 

ಸದಸ್ಯರು 
ಜೋಗಿಮಟ್ಟಿ ರಸ್ತೆ, 5ನೇ ಕ್ರಾಸ್ , ಪಟ್ಟದ 

ಪರಮೇಶ್ವರಿ ಸ್ಕೂಲ್ ಹಿಂಭಾಗ, ಚಿತ್ರದುರ್ಗ 
ಡಾ . ಶಂಕರ್ ಆರ್ . ಲಮಾಣಿ ಕೇರ್ ಆಫ್ ಎಸ್ . ಬಿ.ಶಿಂಧ, # 27 , 2ನೇ 

ಅಧ್ಯಕ್ಷರು 
ಕ್ರಾಸ್, ಜಯನಗರ, ಧಾರವಾಡ 
ಸಿ ರಜಿನಾ ಐರಿನ್ ಡಿಸಿಲ್ವಾ ಶಾಂತಿ ಪ್ರಗತಿ ಕೇಂದ್ರ, ನಿರ್ಮಲ ನಗರ, 

ಸದಸ್ಯರು 
ಧಾರವಾಡ 
ಮಂಜುನಾಥ ನಾಗಪ್ಪ ನಂ . 42 / 87, ನೆಹರುನಗರ , ಗೋಕುಲ 

ಸದಸ್ಯರು 
ಸಣ್ಣಿಂಗಣ್ಣನವರ್ 

ರೋಡ್, ಹುಬ್ಬಳ್ಳಿ 
ರುದ್ರಗೌಡ ಯಲ್ಲಪ್ಪಗೌಡ ಹೊಸ ಓಣಿ, ಗುಲಗಂಜಿಕೊಪ್ಪ, ಧಾರವಾಡ ಸದಸ್ಯರು 
ಶಿರೂರ 
ಡಾ . ಪೂರ್ಣಿಮ ಅಶೋಕ ಕೇರ್ ಆಫ್ , ಗೌರೋಜಿ ಕ್ಲಿನಿಕ್ , ಸಿ / 182 , ಸದಸ್ಯರು 
ಗೌರೋಜಿ 

ರಾಮನಗರ, 1ನೇ ಮೇನ್, ಎನ್. ಟಿ . ಟಿ . ಎಫ್ 

ಹತ್ತಿರ , ಧಾರವಾಡ 
ಕುರಿಯಾ ಕೊಸ್ ಎನ್ , ಯು . | ಡಾನ್ ಬಾಸ್ಕೋ ಬಾಲಕಾರ್ಮಿಕರ ಮಿಷನ್ , 

ಅಧ್ಯಕ್ಷರು 
ಮೊದಲನೇ ಮುಖ್ಯ ರಸ್ತೆ , ವಿಜಯನಗರ 

ಬಡಾವಣೆ , ಕೊಂಡಜ್ಜಿ ರಸ್ತೆ, ದಾವಣಗೆರೆ 
ಡಾ . ಎ . ನಾಗರಾಜಚಾರಿ # 3682/ ಎ -58, “ಗಾಯತ್ರಿ ಕೃಪ”, 7ನೇ 

ಸದಸ್ಯರು 
ಕ್ರಾಸ್ , 1ನೇ ಮೈನ್, ತರಳುಬಾಳುನಗರ , 

ದಾವಣಗೆರೆ 
ವಸಂತ ಕುಮಾರಿ ಐ | ಶ್ರೀ ಜಯದೇವ ಕಾಂಪ್ಲೆಕ್ಸ್ , ಬೆಳುಂದಿ ಸ್ಪೀಟ್, | ಸದಸ್ಯರು 

ದಾವಣಗೆರೆ 
ಕೆ .ಎನ್ . ಶಿವಕುಮಾರ್‌ # 692 /4 , ಕೊಟ್ರೇಶ್ ನಿವಾಸ, ಎಸ್. ಬಿ . ಎಂ . ಸದಸ್ಯರು 

1ನೇ ಕ್ರಾಸ್, ನಿಟ್ಟುವಳ್ಳಿ ನ್ಯೂ ಎಕ್ಸ್ಟೆನ್ಸನ್, 

ಲೆನಿನ್ ನಗರ 2ನೇ ಸ್ಟೇಜ್, ದಾವಣಗೆರೆ 
ಎಸ್. ಎಂ . ಶಿವಾನಂದ ಸ್ವಾಮಿ # 1966 /98 , “ಶಿವಗಂಗಾ ”, “ ಎ ” ಬ್ಲಾಕ್ 

ಸದಸ್ಯರು 
ಎಸ್. ಎಸ್ . ಲೇಔಟ್ , ದಾವಣಗೆರೆ 
ಪೀರವ್ವ ವಿ . ಗೊಣೆಣ್ಣ ನವರ್ ಕೇರ್ ಆಫ್ ಒಡೆಯಾರ್ ಬಿಲ್ಡಿಂಗ್, 

ಅಧ್ಯಕ್ಷರು 
ವಿವೇಕಾನಂದ ನಗರ , ಗದಗ್ ಜಿಲ್ಲೆ 
ಸುದೀರ ಸಿಂಹ ಆರ್ ಸಿ. ಡಿ. ಒ. ಜೈನ್ ಶಾಲೆ ಹತ್ತಿರ, ರಾಜೋಟೇಶ್ವರ | ಸದಸ್ಯರು 
ಘೋರ್ಪಡೆ 

ನಗರ , ಗದಗ್ 
ಸುಮಿತ್ರ ಬಸಪ್ಪ ಶ್ರೀಗಿರಿ “ ಸಂಗಮೇಶ್ವರ ಕೃಪಾ” ಜೆ. ಟಿ.ಕಾಲೇಜು ಸದಸ್ಯರು 

ರೋಡ್, ಗದಗ್ 
ಗುರುಲಿಂಗಯ್ಯ ಚನ್ನಬಸಯ್ಯ ರಾಜಾಜಿ ಮುಖ್ಯ ರಸ್ತೆ, 2ನೇ ಅಡ್ಡರಸ್ತೆ, ಸದಸ್ಯರು 
ರೇಶಿ 

ಬೆಟಗೇರಿ, ಗದಗ್ 
ಸುಮಿತ್ರಾ ಸಿದ್ದಪ್ಪ ಬಾವಿಕಟ್ಟೆ ಕೇರಾಫ್ ಎಂ . ಜೋಗಿನ, ಒಕ್ಕಲಗೇರಿ, ಸದಸ್ಯರು 

ಕುಂಬಾರ ಓಣಿ, ಗದಗ್ 
ಆನಂದ್ 

ಮಾರ್ಗದರ್ಶಿ ಸಂಸ್ಥೆ, ಕೆ. ಪಿ. ಟಿ. ಸಿ. ಎಲ್. ಅಧ್ಯಕ್ಷರು 
( ಕೆ. ಇ. ಬಿ.) ವಸತಿ ಗೃಹ, ತಾರಾ ಫೈಲ್, 

ಗುಲ್ಬರ್ಗಾ 
ಐರಿನ್ ಥೆರೆಜ್ ಲೋಬೊ ದೀಪಾಲಯ , ಡಿ - 104, ನಿಪ್‌ಷನ್ ಗ್ರೀಂಲಾ ಸದಸ್ಯರು 

ಅಪಾರ್ಟ್‌ಮೆಂಟ್, ಸಂತೋಷ್ಕಾಲೋನಿ, 

ಗುಲ್ಬರ್ಗಾ 
ಪ್ರೊ . ಲಿಂಗಾರಾಜ ಎಂ . # 3 - 335 , ಗಾಜೀಪುರ ( ಚಕ್ರಕಟ್ಟ ), ಗುಲ್ಬರ್ಗಾ ಸದಸ್ಯರು 
ಕೊಣಿನ್‌ಕರ್‌ 
ಸೂರ್ಯ ಕಾಂತ, ಎಮ್.ಹೆಚ್. | # ಇ - 1 - 418313 , 14ನೇ ಕ್ರಾಸ್ , ಕೆ . ಇ . ಬಿ . ರಸ್ತೆ , | ಸದಸ್ಯರು 

ತಾರಾ ಫೈಲ್, ಗುಲ್ಬರ್ಗಾ ಜಿಲ್ಲೆ 
ಮಲ್ಲಿಕಾರ್ಜುನ ವೀರಣ್ಣ # 134 /17 , ಜಾಧವ ಲೇಔಟ್ , ಬಿದ್ದಾಪುರ ಸದಸ್ಯರು 
ದುತ್ತರಗಾಂವ್ 

ಕಾಲೋನಿ, ಗುಲ್ಬರ್ಗಾ 
ಎಂ .ಎಸ್ . ಮಧುರ 

ಕೋಂ ಗಿರಿಗೌಡ ಕೇರ್ ಆಫ್ ಗ್ಯಾಸ್ ಸತೀಶ್, | ಅಧ್ಯಕ್ಷರು 
ವಿಜಯನಗರ ಬಡಾವಣೆ, ರೇಷ್ಮೆ ಇಲಾಖೆ, 
ಹತ್ತಿರ, ಸಕಲೇಶಪುರ ರಸ್ತೆ, ಹಾಸನ 


ಲಿ 


ಗದಗ. 


| ಸದ 


ಗುಲ್ಬರ್ಗಾ 


ಹಾಸನ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಡಿಸೆಂಬರ್ ೩೦, ೨೦೧೦ 


೩೩೭೯ 


ಸದಸ್ಯರು 


16 . | ಹಾವೇರಿ 


ಅನಿಲ್ ಕ್ರಿಸ್ಟೋಫರ್ 

ಇ. ಡಬ್ಲ್ಯೂಎಸ್ - 779 , ಕೆ. ಹೆಚ್. ಬಿ . 

ಕುವೆಂಪುನಗರ, ಹಾಸನ 
ಜಿ . ಡಿ . ರಮಾಕಾಂತ ಪ್ರೇಮ ನಿಲಯ , ದೇವರಾಜ ಅರಸ್ ರಸ್ತೆ , 

ಸದಸ್ಯರು 
ವಿದ್ಯಾನಗರ , ಹಾಸನ 
ದೇವರಾಜು ಎನ್‌ಸಿಸಿ ಆಫೀಸ್ ಹತ್ತಿರ, ಹೇಮಂತ್ ಡ್ರಸ್ 

ಸದಸ್ಯರು 
ಮೇಕರ್ ಪಕ್ಕ , ಕಾಲೇಜು ರಸ್ತೆ, ಹಾಸನ 
ಡಾ : ಎ . ವಾಣಿ ನಾಗೇಶ “ನವ” ಕಿವಿ ಮೂಗು, ಗಂಟಲು ಮತ್ತು ದಂತ 

ಸದಸ್ಯರು 
| ಚಿಕಿತ್ಸಾ ಕೇಂದ್ರ, ಆರ್‌. ಸಿ. ರಸ್ತೆ, ಹಾಸನ | 
ಡಾ : ರಾಜಕುಮಾರ ಎನ್. ಶಿವಜ್ಯೋತಿ ಮಕ್ಕಳ ಆರೋಗ್ಯ ಸಂಸ್ಥೆ , ಹೆಗ್ಗರಿ ಅಧ್ಯಕ್ಷರು 
ಮರೋಳ 

ರೋಡ್, ಹಾವೇರಿ 
ಗೀತಾ ವಿ . ಪೂಜಾರ ಮಲಗುಂದ, ಕಲ್ಲಾಪುರ, ಪೋ ಹಾನಗಲ್ , 

ಸದಸ್ಯರು 
ಹಾವೇರಿ 
ಕರಿಬಸಪ್ಪ ಲಕ್ಷ್ಮಪ್ಪ ಅಂಗರಗಟ್ಟಿ ವಿದ್ಯಾನಗರ , 3ನೇ ರಸ್ತೆ, ಮುನ್ಸಿಪಲ್ ಹೈಸ್ಕೂಲ್ ಸದಸ್ಯರು 

ರಸ್ತೆ, ಹಾವೇರಿ 
ಮೈತ್ರಾ ಶಿವಪ್ಪ ಹದಡಿ ಗಾಂಜಿಗಲ್ಲಿ ಕೋಟೆ, ರಾಣಿಬೆನ್ನೂರು ತಾಲ್ಲೂಕು, | ಸದಸ್ಯರು 

ಹಾವೇರಿ 
ಅರವಿಂದ ವೀರಭದ್ರಪ್ಪ | “ಬಿ ” ಬ್ಲಾಕ್ , 3ನೇ ಮುಖ್ಯ ರಸ್ತೆ, ವಿದ್ಯಾನಗರ, ಸದಸ್ಯರು 
ಕಾಳಪ್ಪನವರ್ 

ಹಾವೇರಿ 
ಡಾ : ಎಸ್. ಎಂ . ಕಾವೇರಪ್ಪ ಹಳೆ ತಾಲ್ಲೂಕು, ನಾಪೋಕ್ಲು ಅಂಚೆ, ಕೊಡಗು 

ಅಧ್ಯಕ್ಷರು 


17. 


| ಕೊಡಗು 


ಬಿ . ಸಿದ್ದರಾಜು ಬೆಳ್ಳಪ್ಪ 


ಬಿ . ಎಸ್ . ಸತೀಶ್ 


ರೂಪ ಕೆ . ಎ . 
ಕಲೈಸೆಲ್ವಿ 


18. 


| ಕೋಲಾರ 


ಶ್ರೀಧರ್ ಎಸ್ . 


ಜಿ . ವಿನೋದ್ ಕುಮಾರ್ 


ಯಶೋದಮ್ಮ ಕೆ. 


ಪೆನ್ನುಮುತ್ತು ಕೆ. 


ಮದೆಮಹೇಶ್ವರ ಪದವಿ ಪೂರ್ವ ಕಾಲೇಜು, ಸದಸ್ಯರು 
ಮದೆ ಮಡಕೇರಿ, ಕೊಡಗು 
ನಾಕೂರು ಗ್ರಾಮ ಕಾನ್‌ಬೈಲ್ ಅಂಚೆ, ಸದಸ್ಯರು 
ಸುಂಟಿಕೊಪ, ಕೊಡಗು 
ಪಿ . ಬಿ . 26 , ಮರ್ನಾಡ್ ಅಂಚೆ ಕೊಡಗು 

ಸದಸ್ಯರು 
ರಂಗನಾಥನ್ ಕಾಂಪೌಂಡ್ , 3ನೇ ಬ್ಲಾಕ್ , 

ಅಧ್ಯಕ್ಷರು 
ರಾಬರ್ಟ್‌ಸನ್‌ಪೇಟೆ, ಕೆ. ಜಿ .ಎಫ್, ಕೋಲಾರ 
1055, 3ನೇ ಕ್ರಾಸ್ , ಹೊಸ ಬಡಾವಣೆ, 

ಸದಸ್ಯರು 
ಮಹಿಳಾ ಕಾಲೇಜು ಹಿಂಭಾಗ, ಕೋಲಾರ 
“ಶ್ರೀರಾಮ ನಿಲಯ ” ವೈಶ್ಯ ಬ್ಯಾಂಕ್ ಬಳಿ, ಸದಸ್ಯರು 
ದೊಡ್ಡಪೇಟೆ, ಕೋಲಾರ 
ಕನ್ನಸಂದ್ರ, ಮುಳಬಾಗಿಲು ತಾಲ್ಲೂಕು, ಸದಸ್ಯರು 
ಕೋಲಾರ ಜಿಲ್ಲೆ 

#524 , ಬಿ . ಜಿ. ಎಂ . ಎಲ್ , ಹಾಸ್ಪಿಟಲ್ ಕ್ವಾಟ್ರಸ್, ಸದಸ್ಯರು 
ಮೀಟರ್‌ ಹೌಸ್ ಹತ್ತಿರ, ಚಾಂಪಿಯನ್ ರೀಫ್, 
ಕೆ. ಜಿ .ಎಫ್ 
ಸಂಗಮೇಶ್ವರ ನಿಲಯ , ಕೀರ್ತಿ ಕಾಲೋನಿ, ಅಧ್ಯಕ್ಷರು 
ಮನೆ # 441 , ನೃಪತುಂಗ ಶಾಲೆ ಹತ್ತಿರ, ಕೀರ್ತಿ 
ಕಾಲೋನಿ, ಭಾಗ್ಯನಗರ, ಕೊಪ್ಪಳ 
ಕೋಂ ಈಶಪ್ಪ ಪತ್ತಾರ್, ಮಾನಸ ನಿಲಯ , 

ಸದಸ್ಯರು 
ಬಿ. ಟಿ. ಪಾಟೀಲನಗರ, ಬ್ಯಾಂಕ್ ಕಾಲೋನಿ, 
ಕೊಪ್ಪಳ 
ಹಿರೇಅರಳಿಹಳ್ಳಿ ಪೋಸ್ಟ್ ಯಲಬುರ್ಗಾ 

ಸದಸ್ಯರು 
ತಾಲ್ಲೂಕು ಕೊಪ್ಪಳ ಜಿಲ್ಲೆ 
ವಕೀಲರು, ಹೆಡ್‌ಪೋಸ್ಟ್ ಆಫೀಸ್ ಹತ್ತಿರ, 

ಸದಸ್ಯರು 
ವಿ.ಆರ್.ಎಲ್ ಗೋಡಾನ್ ಎದುರಿಗೆ, ಕೊಪ್ಪಳ 
3ನೇ ವಾರ್ಡ್ , ಬಿ. ಬಿ . ನಗರ, ಕುಷ್ಟಗಿ ತಾಲ್ಲೂಕು, | ಸದಸ್ಯರು 
ಕೊಪ್ಪಳ ಜಿಲ್ಲೆ 
ಬಿನ್ ಮಂಚಯ್ಯ # 404, 7ನೇ ಕ್ರಾಸ್, 

ಅಧ್ಯಕ್ಷರು 
ಗಾಂಧಿನಗರ, ಮಂಡ್ಯ 


ಎಂ . ರಾಜಶೇಖರ್ 


ಕಾಳಮ್ಮ 


| 19. 


ಕೊಪ್ಪಳ 


ಶೇಖರಗೌಡ ರಾಮತ್ನಾಳ 


ನಿಲೋಫರ್ 


ಮಹಾಲಿಂಗಪ್ಪ ದೋಟಿಹಾಳ 
ಕುಷ್ಟಗಿ 
ವೆಂಕಟೇಶ್ 


20. | ಮಂಡ್ಯ 


೩೩೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦ , ೨೦೧೦ 


ಭಾಗ- ೧ 


ಎಸ್. ಬೃಂದಾ 


ರಾಧಾಕೃಷ್ಣ ಪಿ. ಎಂ . 


ಎಸ್. ದಾಕ್ಷಾಯಣಿ 


ಬಿ. ವಿ. ತಿರುಮಲಸ್ವಾಮಿ 


ಮಂಗಳೂರು ( ದಕ್ಷಿಣ ಕನ್ನಡ 
ಜಿಲ್ಲೆ) 


ಆಶಾದೀಪ @ ಆಶಾ 
ನಾಯಕ್ 
ಲಾವಣ್ಯ ಎ . ಶೆಟ್ಟಿ 


ವಕೀಲರು , ವೀರಭದ್ರೇಶ್ವರ ನಿಲಯ, 

ಸದಸ್ಯರು 
ಚಾಮುಂಡೇಶ್ವರಿ ನಗರ , ಮಂಡ್ಯ 
# 1240 / ಎ - 1, ಗುರುದೇವ ಕುಟೀರ, 4ನೇ 

ಸದಸ್ಯರು 
ಕ್ರಾಸ್ , ಅಶೋಕನಗರ , ಮಂಡ್ಯ 
ಕೋಂ ಎಂ .ಆರ್‌. ಎ . ಪ್ರಕಾಶ್ , 3ನೇ ಕ್ರಾಸ್ , | ಸದಸ್ಯರು 
ವಿ. ವಿ . ನಗರ, ಮಂಡ್ಯ 
# 160, 1ನೇ ಬ್ಲಾಕ್, ಕಿರುಗೋಡು, ಮಂಡ್ಯ 

| ಸದಸ್ಯರು 
ತಾಲ್ಲೂಕು 
# 6 , ಸುಕ್ರತ್ ಅಪಾರ್ಟ್‌ಮೆಂಟ್ , ವಿಠೋಭ 

ಅಧ್ಯಕ್ಷರು 
ದೇವಸ್ಥಾನ ರಸ್ತೆ, ಮಂಗಳೂರು 
ನವಭಾರತ ವೃತ್ತ ಹತ್ತಿರ, ಪಿ . ವಿ .ಎಸ್ . 

ಸದಸ್ಯರು 
ಕಲಾಕುಂಜ ರಸ್ತೆ, ಕೊಡಿಯಾಲಬೈಲ್, 
ಮಂಗಳೂರು 
“ಕಂಚಿಲ್ ” ಅಮೀನ್ ಕಾಂಪೌಂಡ್, 1ನೇ ರೈಲ್ವೆ | ಸದಸ್ಯರು 
ಬ್ರಿಡ್ಜ್ ಬಳಿ, ಮಾರ್ನಮಿ ಕಟ್ಟೆ, ಮಂಗಳೂರು 
“ರಾಮನಾಥ ಕೃಪಾ” ಹೊಗೆ ಬೈಲ್, 

ಸದಸ್ಯರು 
ಅಶೋಕನಗರ, ಮಂಗಳೂರು 
ಅನಿಲ್‌ ನಿಲಯ , ಕಲನೆ, ಕುಲಶೇಖರ, ಸದಸ್ಯರು 
ಮಂಗಳೂರು 
ನಂ . 751, 2ನೇ ಕ್ರಾಸ್ , ಆಶ್ರಮ ರಸ್ತೆ, ವಿಜಯ | ಅಧಕರು 
ಚಿತ್ರಮಂದಿರ ಹಿಂಭಾಗ , ಹಿನಕಲ್, ಮೈಸೂರು 


ಡಾ : ಸುಫಲಾ ಎಫ್ 
ಕೊಟ್ಯಾನ್ 
ಮಹೇಶ್ ಚಂದ್ರನಾಯಕ್ 


ಮಂಜುಳಾ ಎ .ರಾವ್ 


ಎನ್. ಟಿ . ವೆಂಕಟೇಶ್ 


22 . | ಮೈಸೂರು 


ಪರಶುರಾಮ ಎಂ .ಎಲ್ 


ಯಶೋದ ಹೆಚ್. ಎಸ್ . 


15 /2 - ಬಿ , ಎಸ್. ಆರ್.ಎಸ್ ., ಒಡನಾಡಿ ಸೇವಾ | ಸದಸ್ಯರು 
ಸಂಸ್ಥೆ , ಹುಟ್ಟಗಳ್ಳಿ, ಮೈಸೂರು 
546, 4ನೇ ಮೈನ್, 19ನೇ ಕ್ರಾಸ್ , 

ಸದಸ್ಯರು 
ವಿದ್ಯಾರಣ್ಯಪುರಂ , ಮೈಸೂರು 
ನಂ . 1866, 3ನೇ ಅಡ್ಡರಸ್ತೆ, ಹುಲ್ಲಿನ ಬೀದಿ, 

ಸದಸ್ಯರು 
ಕೆ.ಆರ್. ಮೊಹಲ್ಲಾ, ಮೈಸೂರು 
( ಎಲ್. ಐ . ಜಿ . - 74 , 2ನೇ ಹಂತ, ಕೆ .ಹೆಚ್. ಬಿ., ಸದಸ್ಯರು 
ಕುವೆಂಪುನಗರ , ಮೈಸೂರು 


ವಿ . ನಳಿನಿ 


ಎ . ಎಸ್ . ಶ್ರೀನಿವಾಸ ರಾಜೆ 
ಅರಸ್ 


ವೀಣಾ ಪಲ್ಲಕ್ಕಿ 


ರಾಯಚೂರು 


ಕಿಶನ್ ರಾವ್ ಆರ್ . 


# 01 - 03 - 290/161, ವಿಜಯನಗರ ಕಾಲೋನಿ, | ಅಧಕರು 
ಆಶಾಪೂರು, ರಾಯಚೂರು 
# 1 - 4, 928 /79 . 1 - 4 , 929 / 80 , 

ಸದಸ್ಯರು 
ಐ . ಡಿ.ಎಸ್. ಎಂ . ಟಿ. ಲೇಔಟ್ , ಎ.ಐ . ಆರ್‌. ರಸ್ತೆ, 
ರಾಯಚೂರು 
ಕೋಂ ಎಂ .ಪಾಟೀಲ್‌, 122, ನಿಜಲಿಂಗಪ್ಪ ಸದಸ್ಯರು 
ಕಾಲೋನಿ, ರಾಯಚೂರು 


ಗಂಗಮ್ಮ ಎಂ . ಪಾಟೀಲ್ 


ಸಿ. ವಿ . ಜಾರ್ಜ್ 


ರಾಮನಗರ 


ರತ್ನಮ್ಮ ಸಿ. 


ಕೃಷ್ಣಮೂರ್ತಿ ಬಿ . 


ಡಾನ್ ಬಾಸ್ಕೋ ಅಜ್ಜನಹಳ್ಳಿ , ಮಾಗಡಿ ಅಧ್ಯಕ್ಷರು 
ತಾಲ್ಲೂಕು, ಬೆಂಗಳೂರು ( ಗ್ರಾಮಾಂತರ ) 
# 6, ಉತ್ತರ ಬಡಾವಣೆ, ಬಿ . ಎಂ . ರಸ್ತೆ, 

ಸದಸ್ಯರು 
ಐಜೂರು ಪೊಲೀಸ್ ಠಾಣೆ ಹಿಂಭಾಗ, 
ರಾ . ಖಾ . ಸ . 
6ನೇ ಕ್ರಾಸ್, ಮಾರುತಿನಗರ , ಏರೋಹಳ್ಳಿ, ಸದಸ್ಯರು 
ಕ್ರಾಸ್, ಮಹದೇಶ್ವರ ನಗರ ಮುಖ್ಯ ರಸ್ತೆ, 
ವಿಶ್ವನೀಡಂ ಅಂಚೆ, ಸುಂಕದ ಕಟ್ಟೆ, ಬೆಂಗಳೂರು 
(ಪೋಸ್ಟಲ್ ಅಂಚೆ) 
11 /4, ಗೆರಿಗಮ್ಮ ನಿಲಯ , ಅಪ್ಪಯ್ಯಣ್ಣ ಕಲ್ಯಾಣ | ಸದಸ್ಯರು 
ಮಂಟಪ ಹತ್ತಿರ, 2ನೇ ಮುಖ್ಯ ರಸ್ತೆ, ಅತ್ತಿಗುಪ್ಪೆ, 
ವಿಜಯನಗರ, ಬೆಂಗಳೂರು- 40 | 
# 1170, ಮೇಘ ನಿಲಯ , 3ನೇ ಅಡ್ಡರಸ್ತೆ, ಸದಸ್ಯರು 
ಎಸ್ . ಬಿ . ಎಂ . ಹಿಂಭಾಗ, ಕುವೆಂಪುನಗರ, 
ಚನ್ನಪಟ್ಟಣ ಟೌನ್, ರಾಮನಗರ 


ಜಯಪ್ರಕಾಶ್ ಜೆ. 


ಶಿವಲಿಂಗಯ್ಯ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦, ೨೦೧೦ 


೩೩೮೧ 


ಆನಂದ ಜಿ. ಪಿಳ್ಳೆ 


25. 


ಶಿವಮೊಗ್ಗ 


ಸಂಧ್ಯಾ ಕಾವೇರಿ ಕೆ. 
ಶ್ಯಾಮಲಾ ಶಾಸ್ತ್ರಿ 


ಬಿ . ಶಿವಾನಂದಪ್ಪ 


ಬಿ . ವಿ .ಗೀತಾ ಶಿವಮೂರ್ತಿ 


ಕೆ. ಪಿ . ಸಿ. ವಸತಿ ಗೃಹ, ಸಿ3 /2 ಕಾರ್ಗಲ್ ಅಧ್ಯಕ್ಷರು 
ಕಾಲೋನಿ, ಕಾರ್ಗಲ್ , ಸಾಗರ ತಾಲ್ಲೂಕು 
“ ಅಕ್ಷಯ ”, ಬಸವೇಶ್ವರನಗರ, ಶಿವಮೊಗ್ಗ ಸದಸ್ಯರು 
ಗುರುಕುಲ, ಭಂಡಾರಿ ಗ್ಯಾಸ್, ಗೋಡನ್ ಪಕ್ಕ , ಸದಸ್ಯರು 
ನವುಲೆ, ಶಿವಮೊಗ್ಗ 
ಬಸವೇಶ್ವರನಗರ, 3ನೇ ಕ್ರಾಸ್ , ಸುಶೀರ ಸದಸ್ಯರು 
ನಿಲಯ, ಸವಳಂಗ ರಸ್ತೆ, ಶಿವಮೊಗ್ಗ 
ಗುರು ಸಾಯಿನಿಲಯ, # 1788, 60 ಅಡಿ ರಸ್ತೆ, ಸದಸ್ಯರು 
2ನೇ ಕ್ರಾಸ್ , ವಿನೋಭನಗರ , ಶಿವಮೊಗ್ಗ 
# 155/ ² , 1ನೇ ಕ್ರಾಸ್, ರೇವಣ್ಣ ಸಿದ್ದಪ್ಪ ಅಧ್ಯಕ್ಷರು 
ಬಡಾವಣೆ, ಷಡಕ್ಷರಿ ಮಠದ ಹತ್ತಿರ, ತಿಪಟೂರು 
ಕೆಂಪನದೊಡೇರಿ, ಕೆಂಪನದೊಡೇರಿ ಅಂಚೆ, ಸದಸ್ಯರು 
ತುಮಕೂರು 
ಬಿನ್ ವೀರಕ್ಯಾತಯ್ಯ , ಗರಗದೊಡ್ಡಿ, ದಾಸರಹಳ್ಳಿ | ಸದಸ್ಯರು 
ಅಂಚೆ, ಕೊರಟಗೆರೆ ತಾಲ್ಲೂಕು, ತುಮಕೂರು 


ಬಿ . ಎಸ್ . ನಂದಕುಮಾರ್‌ 


26, ತುಮಕೂರು 


ಈರಣ್ಣ 


ವೀರೇಂದ್ರ ಪ್ರಸಾದ್ 


27. | ಉಡುಪಿ 


ಎಸ್ . ಸಿ . ರಾಜ್‌ಕುಮಾರ್‌ ಸಾಂತ್ವಾನ ಕೇಂದ್ರ, ಎನ್‌ಇಪಿಎಸ್ ಠಾಣೆ ಸದಸ್ಯರು 

ಎದುರು, ಶ್ರೀ ನರ್ಸಿಂಗ್ ಹೋಂ ಮಹಡಿ, 

ಶಂಕರಪುರಂ, ತುಮಕೂರು 
ಮುಜೀಬ್ ಉನ್ನೀಸಾ ಕೆ.ಎಲ್. | ವಕೀಲರು, 2ನೇ ಬ್ಲಾಕ್, 3ನೇ ಮೈನ್ ರೋಡ್, | ಸದಸ್ಯರು 

ಕುವೆಂಪುನಗರ, ತುಮಕೂರು 
ಜ್ಯೋತಿಕೆ. ಶೆಟ್ಟಿ ಬಪ್ಪುಶೆಟ್ಟಿ ಹೌಸ್, ಪಡುಗ್ರಾಮ ಪೋಸ್ಟ್, ಕಾಪು, ಅಧ್ಯಕ್ಷರು 

ಉಡುಪಿ 
ಬಿ .ಕೆ . ನಾರಾಯಣ 

“ನಂದಗೋಕುಲ”, ಅಲೆವೂರು ರಸ್ತೆ , ಮಣಿಪಾಲ | ಸದಸ್ಯರು 
ಮುರುಳಿಧರ್‌ಶೆಣೈ ಹೆಚ್ . ವಕೀಲರು, ಬಿನ್ ಹೆಚ್, ಮಾಧವ ಶಣೈ , “ ಶ್ರೀ | 

ನಾಗೇಶ್ ಮಹಾಲಕ್ಷ್ಮೀ ಕೃಪ”, ರಾಮಕೃಷ್ಣ 

ಭವನದ ಹಿಂಬದಿ, ಚಿಟ್ಟಾಡಿ, ಉಡುಪಿ 
ಕೆ. ಜಿ , ಶ್ರೀಪಾದರಾವ್ ನ್ಯಾಯವಾದಿ, ಬಂಡೀಮಠ, ಹನೆಹಳ್ಳಿ ಅಂಚೆ, ಸದಸ್ಯರು 

ಉಡುಪಿ ತಾಲ್ಲೂಕು 
ಬಿ . ನಾಗರಾಜ್ ರೂಂ ನಂ . 5 , ವಾಸುಕೀ ಟವರ್, ತಾಲ್ಲೂಕು 

| ಸದಸ್ಯರು 
ಕಛೇರಿ ಸರ್ಕಲ್ ಬಳಿ, ಉಡುಪಿ 
ಫಾದರ್ ಬಸ್ತ್ರ ಫರ್ನಾಂಡಿಸ್ | ಕೆ. ಡಿ. ಡಿ.ಸಿ., ಸಮಾಜ ಸೇವಾ ಸಂಸ್ಥೆ , ಬಿಷಪ್ ಅಧ್ಯಕ್ಷರು 

ಹೌಸ್, ಬೈತಕೋಲ ಅಂಚೆ, ಕಾರವಾರ 
ಅನು ಮನೋಹರ್ ಕಳಸ ನಂ . 634 , ಕೆಂಚಾ ರಸ್ತೆ , ಕಾಜುದಾಗ, | ಸದಸ್ಯರು 

ಕಾರವಾರ, ಉತ್ತರ ಕನ್ನಡ 
ಸಂತೋಷ ಗಜಾನನ ಹೆಗಡೆ ಮನೆ ನಂ . 111, ಕೆ.ಹೆಚ್ . ಬಿ . ಕಾಲೋನಿ, ಶಿರಸಿ ಸದಸ್ಯರು 

ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ 


28. | ಕಾರವಾರ ( ಉತ್ತರ ಕನ್ನಡ) 


ಎಸ್.ಎನ್ . ಕೃಷ್ಣಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 


ಪಿ . ಆರ್. 2787 


೩೩೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦, ೨೦೧೦ 

ಭಾಗ- ೧ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಅನಿವಾಸಿ ಭಾರತೀಯ ಸಮಿತಿ, ಕರ್ನಾಟಕ , ಬೆಂಗಳೂರು ಇದರ ಸಮಿತಿಗೆ ಹೆಚ್ಚುವರಿ ಸದಸ್ಯರನ್ನು 

ನೇಮಿಸುವ ಬಗ್ಗೆ. 
ಓದಲಾಗಿದೆ : 1 . ಸರ್ಕಾರಿ ಆದೇಶ ಸಂಖೆ : ಸಿಆ; 

ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 68 ಶಿಸನೇ 2008 , ದಿನಾಂಕ : 5 - 8 - 2008 . 
2 . ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 58 ಶಿಸನೇ 2009 , ದಿನಾಂಕ : 23 - 6 - 09 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 74 ಶಿಸನೇ 2009 , ದಿನಾಂಕ : 27 - 8 - 2010. 
ಅನಿವಾಸಿ ಭಾರತೀಯ ಸಮಿತಿ, ಕರ್ನಾಟಕ, ಬೆಂಗಳೂರು ಇವರ ಟಿಪ್ಪಣಿ ಸಂಖ್ಯೆ : 

ಅಭಾಸಕ / ಸಕಾ / 25 /2010, ದಿನಾಂಕ : 13 - 9 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ದಿನಾಂಕ : 5 - 8 - 2008ರ ಆದೇಶದಲ್ಲಿ ಅನಿವಾಸಿ ಭಾರತೀಯ ಸಮಿತಿ, ಕರ್ನಾಟಕ, ಬೆಂಗಳೂರು 
ಇದನ್ನು ಸ್ಥಾಪಿಸಲು ಮಂಜೂರಾತಿ ನೀಡಲಾಗಿದೆ. ಹಾಗೂ ಸದರಿ ಸಮಿತಿಗೆ 16 ಜನ ಸದಸ್ಯರನ್ನು ನೇಮಿಸಲಾಗಿತ್ತು. 

ಅನಿವಾಸಿ ಭಾರತೀಯ ಸಮಿತಿ, ಕರ್ನಾಟಕ , ಬೆಂಗಳೂರು ಈ ಸಮಿತಿಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2 ) ರ ಆದೇಶ ದಿನಾಂಕ : 
23 - 6 - 2009ರಲ್ಲಿ ಪ್ರಸ್ತುತ ಇರುವ ಸದಸ್ಯರುಗಳ ಜೊತೆಗೆ 3 ಜನ ಅನಿವಾಸಿ ಭಾರತೀಯರನ್ನು ಹಾಗೂ 6 ಜನ ಅಧಿಕಾರಿ ಸದಸ್ಯರುಗಳನ್ನು ಹೊಸದಾಗಿ 
ನೇಮಿಸಲಾಗಿತ್ತು. 

ಅನಿವಾಸಿ ಭಾರತೀಯ ಸಮಿತಿ, ಕರ್ನಾಟಕ , ಬೆಂಗಳೂರು ಈ ಸಮಿತಿಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರ ಆದೇಶ ದಿನಾಂಕ : 
27 - 8 - 2010ರಲ್ಲಿ ಶ್ರೀ ಅರವಿಂದ ಪಾಟೀಲ್ ಇವರನ್ನು ದೋಹ- ಖತಾರ್ ದೇಶದಲ್ಲಿರುವ ಕನ್ನಡಿಗರ ಪರವಾಗಿ ಪ್ರತಿನಿಧಿಸಲು ವಿಶೇಷ ಪ್ರತಿನಿಧಿ 
ಭಾರತೀಯ ಸಮಿತಿ, ಕರ್ನಾಟಕ ಎಂಬುದಾಗಿ ನೇಮಿಸಲಾಗಿದೆ. 

ಅನಿವಾಸಿ ಭಾರತೀಯ ಸಮಿತಿ, ಕರ್ನಾಟಕ , ಬೆಂಗಳೂರು, ಈ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಮೇಲೆ ಓದಲಾದ ಕ್ರಮ ಸಂಖ್ಯೆ 
( 4) ರ ಟಿಪ್ಪಣಿ ದಿನಾಂಕ : 13 - 9 - 2010ರಲ್ಲಿ ಸಮಿತಿಯ ಸುಗಮ ಕಾರ್ಯಕ್ರಮ ಹಿತದೃಷ್ಟಿಯಿಂದ ಹಾಗೂ ಭಾರತ ಸರ್ಕಾರದ ಸಾಗರೋತ್ತರ 
ಭಾರತೀಯ ವ್ಯವಹಾರಗಳ ಮಂತ್ರಾಲಯದೊಂದಿಗೆ ಹೊಂದಾಣಿಕೆ ಮಾಡಲು ರಾಜ್ಯದ “ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಅಭಿವೃದ್ಧಿಗೆ ಅನಿವಾಸಿ 
ಭಾರತೀಯರಿಂದ / ಹಿಂದಿರುಗಿದ ಅನಿವಾಸಿ ಭಾರತೀಯರಿಂದ ನೆರವು ಪಡೆಯುವ ಹಿತದೃಷ್ಟಿಯಿಂದ ಈ ಕೆಳಕಂಡ “ಪದನಾಮದ ಹುದ್ದೆಗಳ ಯಾವುದೇ 
ಅಧಿಕಾರಿ ಕೆಲಸ ಮಾಡುತ್ತಿರಲಿ ಅವರನ್ನು ಶಾಶ್ವತವಾಗಿ ಅನಿವಾಸಿ ಭಾರತೀಯ ಸಮಿತಿ, ಕರ್ನಾಟಕ , ಬೆಂಗಳೂರು ಇದರ ಸದಸ್ಯರನ್ನಾಗಿ 
ನೇಮಿಸಬೇಕೆಂದು ಕೋರಿರುತ್ತಾರೆ . 

1. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಗಳು - ಶಿಕ್ಷಣ ಇಲಾಖೆ ( ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ) 
2 . ಭಾರತ ಸರ್ಕಾರದ ಜಂಟಿ ಕಾರ್ಯದರ್ಶಿಗಳು ( ಫೈನಾನ್ಸಿಯಲ್ ಸರ್ವಿಸಸ್ ) ಓವರ್‌ಸೀಸ್ ಇಂಡಿಯನ್ ಅಫೇರ್ ಮಂತ್ರಾಲಯ , 

ಭಾರತ ಸರ್ಕಾರ, ನವದೆಹಲಿ. 

ಮೇಲ್ಕಂಡ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಅನಿವಾಸಿ ಭಾರತೀಯ ಸಮಿತಿಯ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು 
ಅನುವಾಗುವಂತೆ ಮೇಲೆ ಸೂಚಿಸಿದ “ ಪದನಾಮದ ಹುದ್ದೆಗಳಲ್ಲಿ ಯಾವುದೇ ಅಧಿಕಾರಿ ಕೆಲಸ ಮಾಡುತ್ತಿರಲಿ ಅವರುಗಳನ್ನು ಶಾಶ್ವತವಾಗಿ ಅನಿವಾಸಿ 
ಭಾರತೀಯ ಸಮಿತಿ, ಕರ್ನಾಟಕ, ಬೆಂಗಳೂರಿನ ಸದಸ್ಯರುಗಳನ್ನಾಗಿ ಸಮಿತಿಯಲ್ಲಿ ಸೇರಿಸಲು ಸರ್ಕಾರವು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶ 
ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 85 ಶಿಸನೇ 2009 , ಬೆಂಗಳೂರು, ದಿನಾಂಕ : 11 - 11 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ “ ಅನಿವಾಸಿ ಭಾರತೀಯ ಸಮಿತಿ, ಕರ್ನಾಟಕ ಬೆಂಗಳೂರು, ಈ ಸಮಿತಿಗೆ ಈ 
ಕೆಳಕಂಡ “ಪದನಾಮದ ಹುದ್ದೆಗಳಲ್ಲಿ ಯಾವುದೇ ಅಧಿಕಾರಿ ಕೆಲಸ ಮಾಡುತ್ತಿರಲಿ ಅವರುಗಳನ್ನು ಶಾಶ್ವತವಾಗಿ ಅನಿವಾಸಿ ಭಾರತೀಯ ಸಮಿತಿ, 
ಕರ್ನಾಟಕ, ಬೆಂಗಳೂರು, ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಸರ್ಕಾರದ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

1. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಗಳು - ಶಿಕ್ಷಣ ಇಲಾಖೆ ( ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ) | 
2. ಭಾರತ ಸರ್ಕಾರದ ಜಂಟಿ ಕಾರ್ಯದರ್ಶಿಗಳು (ಫೈನಾನ್ಸಿಯಲ್ ಸರ್ವಿಸಸ್ ) ಓವರ್‌ಸೀಸ್ ಇಂಡಿಯನ್ ಅಫೇರ್ ಮಂತ್ರಾಲಯ , 
ಭಾರತ ಸರ್ಕಾರ, ನವದೆಹಲಿ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಕೆ. ರಹಮತ್ ಉಲ್ಲಾ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2803 

ಸಿ. ಆ. ಸು . ಇ ಇಲಾಖೆ (ರಾಜ್ಯ ಶಿಷ್ಟಾಚಾರ) 

ಸಹಕಾರ ಸಚಿವಾಲಯ 
ವಿಷಯ : ಸೆಂಟ್ರಲ್ ಎಜುಕೇಷನ್ ಸೊಸೈಟಿ, ಊರ್ಡಿಗೆರೆ , ತುಮಕೂರು ತಾಲ್ಲೂಕು ಈ ಸಂಸ್ಥೆಗೆ ನೇಮಕ ಮಾಡಿರುವ 

ಆಡಳಿತಾಧಿಕಾರಿಗಳ ಅವಧಿಯನ್ನು ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಕಂಇ 101 ಸಸಂನೋ 2010, ದಿನಾಂಕ : 16 - 9 - 2010. 

2 ಸಹಕಾರ ಸಂಘಗಳ ಅಪರ ನಿಬಂಧಕರು ( ಆಡಳಿತ ಮತ್ತು ಅಭಿವೃದ್ದಿ) , ಬೆಂಗಳೂರು ಇವರ ಪತ್ರ 

ಸಂಖ್ಯೆ : ಆರ್‌ಸಿಎಸ್ / ಎಡಿಎಂ /135 /ಎಸ್‌ಓಆರ್ /2008 - 09 , ದಿನಾಂಕ : 2 - 9 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ದಿನಾಂಕ 16 - 9 -2010ರ ಸರ್ಕಾರದ ಆದೇಶದಲ್ಲಿ , ಸೆಂಟ್ರಲ್ ಎಜುಕೇಷನ್ ಸೊಸೈಟಿ ( ರಿ), 
ಊರ್ಡಿಗೆರೆ, ತುಮಕೂರು ಈ ಸಂಸ್ಥೆಗೆ ನೇಮಕ ಮಾಡಲಾಗಿದ್ದ ಆಡಳಿತಾಧಿಕಾರಿ ಅವಧಿಯನ್ನು ಸಂಸ್ಥೆಯ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ 
ಹಿತದೃಷ್ಟಿಯಿಂದ ದಿನಾಂಕ : 19 - 3 - 2010 ರಿಂದ ಮುಂದಿನ 6 ತಿಂಗಳ ಅವಧಿಗೆ ಅಥವಾ ಸಂಸ್ಥೆಗೆ ಚುನಾವಣೆ ನಡೆಸಿ ಚುನಾಯಿತ ನೂತನ ಆಡಳಿತ 
ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವವರೆಗೆ ಅಥವಾ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ವಿಸ್ತರಿಸಿ ಆದೇಶಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ : ( 2) ರ ದಿನಾಂಕ : 2 - 9 - 2010 ರ ಪತ್ರದಲ್ಲಿ, ಸಹಕಾರ ಸಂಘಗಳ ಅಪರ ನಿಬಂಧಕರು ( ಆಡಳಿತ 
ಮತ್ತು ಅಭಿವೃದ್ದಿ) , ಸಹಕಾರ ಸಂಘಗಳ ನಿಬಂಧಕರ ಸೂಚನೆ ಮೇರೆಗೆ ಸಹಕಾರ ಸಂಘಗಳ ಉಪ ನಿಬಂಧಕರು , ತುಮಕೂರು ರವರು ಸಂಘದ ಬೈಲಾ 
ನಿಯಮಗಳ ರೀತ್ಯ ರೂ . 100 / - ಗಳನ್ನು ಪಾವತಿಸಿದ್ದಲ್ಲಿ ಮಾತ್ರ ಆಜೀವ ಸದಸ್ಯರಾಗಲು ಅವಕಾಶವಿದ್ದು, ಹಾಲಿ ಅಂತಹ ಸದಸ್ಯರು ಯಾರು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦, ೨೦೧೦ 


೩೩೮೩ 


ಇರುವುದಿಲ್ಲವೆಂದು ಮತ್ತು ಬೈಲಾ ನಿಯಮ -5ರ ಪ್ರಕಾರ ಕಾರ್ಯಕಾರಿ ಮಂಡಳಿಯಲ್ಲಿ 15 ರಿಂದ 20 ಜನ ಸದಸ್ಯರಾಗಲು ಅವಕಾಶವಿರುತ್ತದೆ. 
ವಾರ್ಷಿಕ ಸದಸ್ಯತ್ವ ಶುಲ್ಕ ರೂ . 25/ - ಇದ್ದು, ಸದಸ್ಯತ್ವ ಶುಲ್ಕ ರೂ . 25 / - ಗಳನ್ನು ಪಾವತಿಸಿದ್ದವರ ಪೈಕಿ 10 ಜನ ಮಾತ್ರ ಜೀವಂತವಾಗಿರುತ್ತಾರೆ. ಆದರೆ 
ಇವರುಗಳು ಈ ಹಿಂದಿನ ದಿನಾಂಕ : 15 - 4 - 84 ರಿಂದ 24 - 4 - 84 ರ ಅವಧಿಯಲ್ಲಿ ಒಂದು ವರ್ಷಕ್ಕೆ ಮಾತ್ರ ಅಂದರೆ 1984 ನೇ ಸಾಲಿಗೆ ಸದಸ್ಯತ್ವ 
ಶುಲ್ಕ ಪಾವತಿಸಿ , 1985 ರಿಂದ ಈ ತಹಲ್‌ವರೆಗೆ ಸುಮಾರು 26 ವರ್ಷಗಳವರೆಗೆ ಯಾವುದೇ ರೀತಿಯ ಶುಲ್ಕ ಪಾವತಿಸದೇ ಇರುವುದರಿಂದ ಸಂಘದ 
ಬೈಲಾ ಪ್ರಕಾರ ಸಂಘದ ಸದಸ್ಯರಾಗಿರುವುದಿಲ್ಲ. ಆದ್ದರಿಂದ, ಈ ಬಗ್ಗೆ ಜೀವಂತ ಇರುವ ಸದಸ್ಯರು ಅಭಿಪ್ರಾಯ ಪಡೆಯುವ ಅಗತ್ಯ ಇಲ್ಲವೆಂದು 
ವರದಿಸುತ್ತಾ , ಸಹಕಾರ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 30 (1) ರಡಿಯಲ್ಲಿ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಆಡಳಿತಾಧಿಕಾರಿಯವರಿಗೆ 
ಹೊಸ ಸದಸ್ಯರನ್ನು ಮಾಡಿಕೊಂಡು ಚುನಾವಣೆ ನಡೆಸಲು ಅನುವಾಗುವಂತೆ ಆದೇಶ ನೀಡುವಂತೆ ಕೋರಿರುತ್ತಾರೆ. ಸದರಿಯವರ ಅಭಿಪ್ರಾಯವನ್ನು 
ಪರಿಗಣಿಸಲು ಶಿಫಾರಸ್ಸಿನೊಂದಿಗೆ ಸರ್ಕಾರದ ಅವಗಾಹನೆ ಮತ್ತು ಸೂಕ್ತ ಕ್ರಮಕ್ಕಾಗಿ ಸಹಕಾರ ಸಂಘಗಳ ಅಪರ ನಿಬಂಧಕರು ( ಆಡಳಿತ ಮತ್ತು 
ಅಭಿವೃದ್ಧಿ) ರವರು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 
ಮೇಲಿನ ಹಿನ್ನೆಲೆಯಲ್ಲಿ, ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಇ 23 ಸಸಂನೋ 2010, ಬೆಂಗಳೂರು, ದಿನಾಂಕ : 20 -10 - 2010 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 27 ( ಎ) ರ 
ಪ್ರಕಾರ ಸೆಂಟ್ರಲ್ ಎಜುಕೇಷನ್ ಸೊಸೈಟಿ ( ರಿ), ಊರ್ಡಿಗೆರೆ, ತುಮಕೂರು ಈ ಸಂಸ್ಥೆಗೆ ನೇಮಕ ಮಾಡಲಾಗಿದ್ದ ಆಡಳಿತಾಧಿಕಾರಿ ಅವಧಿಯನ್ನು 
ಸಂಸ್ಥೆಯ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಹಿತದೃಷ್ಟಿಯಿಂದ ಕೊನೆಯದಾಗಿ ದಿನಾಂಕ : 19 - 9 - 2010 ರಿಂದ ಮತ್ತೆ 6 ತಿಂಗಳ ಅವಧಿಗೆ ವಿಸ್ತರಿಸಿ 
ಸಂಸ್ಥೆಗೆ ಕಲಂ 30(1) ರಡಿಯಲ್ಲಿ ಹೊಸ ಸದಸ್ಯರುಗಳನ್ನು ನೇಮಿಸಿಕೊಂಡು ಚುನಾವಣೆ ನಡೆಸಿ, ಹೊಸ ಆಡಳಿತ ಮಂಡಳಿಗೆ ಅಧಿಕಾರ 
ಹಸ್ತಾಂತರಿಸುವಂತೆ ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ನಂಜುಂಡಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 2804 

ಸಹಕಾರ ಇಲಾಖೆ. 

ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆಯ ಚಿತ್ತಾಪುರ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆಯನ್ನು ಅಂದಾಜು ರೂ . 1800.00 

ಲಕ್ಷಗಳಲ್ಲಿ ಕಲ್ಪಿಸಲು ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ . 
ಓದಲಾಗಿದೆ : ವೈ. ನಿ. ಕನನೀಸ ಮತ್ತು ಒಚ ಮಂಡಳಿ, ಬೆಂಗಳೂರು ರವರ ಪತ್ರ ಸಂಖ್ಯೆ : 

ಕಜಮಂ/ ಮುಅ( ಉ ) / ಎಸ್‌ಜಿಇಇ( ಜಿ ) /ಉಮುಅ- 2 / ತಾಸ - 1 /ಸಅ - 3 / 2010 - 11 /1540 , ದಿನಾಂಕ : 

28 - 9 - 2010 . 
ಪ್ರಸ್ತಾವನೆ : 

* ಚಿತ್ತಾಪುರ ಪಟ್ಟಣವು ಗುಲ್ಬರ್ಗಾ ಜಿಲ್ಲೆಯ ತಾಲ್ಲೂಕು ಕೇಂದ್ರವಾಗಿದ್ದು , ಈ ಪಟ್ಟಣದ ಜನಸಂಖ್ಯೆಯು 2001ರ ಜನಗಣತಿಯಂತೆ 27,006 
ಇದ್ದು, ಪ್ರಸ್ತುತ 32,000 ಇರುತ್ತದೆ. ಚಿತ್ತಾಪುರ ಪಟ್ಟಣಕ್ಕೆ ಕಾಗಿನ ನದಿ ಮೂಲದಿಂದ ನೀರು ಸರಬರಾಜು ವ್ಯವಸ್ಥೆಯನ್ನು ಒದಗಿಸಿ 1995 ರಲ್ಲಿ 
ಅನುಷ್ಠಾನಗೊಳಿಸಲಾಗಿದೆ. ಈ ಯೋಜನೆಯನ್ನು ಸುಧಾರಿಸಲು ರೂ . 706.60 ಲಕ್ಷಗಳ ವೆಚ್ಚದಲ್ಲಿ ಯೋಜನೆಯ ಮಧ್ಯಂತರ ಅವಧಿ 2016ಕ್ಕೆ 
ಅಂದಾಜಿಸಲಾದ 39,000 ಮತ್ತು ಅಂತಿಮ ಅವಧಿ 2031 ಕ್ಕೆ ಅಂದಾಜಿಸಲಾದ 51,000 ಜನಸಂಖ್ಯೆಗೆ ತಲಾ ದಿನಂಪ್ರತಿ 135 ಲೀಟರ್‌ನಂತೆ ನೀರು 
ಸರಬರಾಜು ಮಾಡಲು ಯೋಜಿಸಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಹಾಗೂ ಕಾಮಗಾರಿಗಳು ಮುಗಿಯುವ ಹಂತದಲ್ಲಿದ್ದು, 3/2011 ರ ಅಂತ್ಯಕ್ಕೆ 
ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ. 

ಚಿತ್ತಾಪುರ ಪಟ್ಟಣದಲ್ಲಿ ಸದ್ಯಕ್ಕೆ ಒಳಚರಂಡಿ ವ್ಯವಸ್ಥೆ ಇರುವುದಿಲ್ಲ . ಹೆಚ್ಚಿನ ಮನೆಗಳಲ್ಲಿ ಆಳಗುಂಡಿಗಳ ಮತ್ತು ಇಂಗು ತೊಟ್ಟಿಗಳ 
ವ್ಯವಸ್ಥೆಯನ್ನು ಹೊಂದಿದ್ದು, ಇದರ ತ್ಯಾಜ್ಯ ನೀರನ್ನು ತೆರೆದ ಚರಂಡಿಗಳಿಗೆ ಬಿಡುತ್ತಿರುವುದರಿಂದ, ನಾಗರೀಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ 
ಉಂಟಾಗುತ್ತಿದ್ದು ಅಂತರ ಜಲ ಕಲ್ಮಶ ಉಂಟುಮಾಡುತ್ತಿದೆ. ಈ ಪರಿಸ್ಥಿತಿಯನ್ನು ನೀಗಿಸಲು ಪಟ್ಟಣದಲ್ಲಿ ಒಳಚರಂಡಿ ಯೋಜನೆಯನ್ನು 2030ರ 
ಮಧ್ಯಂತರ ಅವಧಿಗೆ ನಿರೀಕ್ಷಿಸಲಾದ 48,157 ಹಾಗು 2045ರ ಅಂತಿಮ ಅವಧಿಗೆ ನಿರೀಕ್ಷಿಸಲಾದ 60,411 ಜನಸಂಖ್ಯೆಗೆ ಅಂದಾಜಿಸಿದ ಗ್ರಾಮಸಾರವನ್ನು 
ಪರಿಗಣಿಸಿ , ಒಳಚರಂಡಿ ಯೋಜನೆಯನ್ನು ವಿನ್ಯಾಸಿಸಲಾಗಿದೆ. 

ಸದರಿ ಯೋಜನೆಯ ಅಂದಾಜು ಪ್ರತಿಯನ್ನು 2010 - 11ನೇ ಸಾಲಿನ ಮಂಡಳಿಯ ಮತ್ತು ಲೋಕೋಪಯೋಗಿ ಇಲಾಖೆಯ ದರಪಟ್ಟಿ 
ಆಧರಿಸಿ ರೂ . 1800 - 00 ಲಕ್ಷಗಳಿಗೆ ಈ ಕೆಳಕಂಡ ಆರ್ಥಿಕ ಮಾದರಿಯಲ್ಲಿ ಕೈಗೆತ್ತಿಕೊಳ್ಳಲು ವ್ಯವಸ್ಥಾಪಕ ನಿರ್ದೇಶಕರು, ಕನನೀಸ ಮತ್ತು ಒಚ 
ಮಂಡಳಿರವರು ಆಡಳಿತಾತ್ಮಕ ಅನುಮೋದನೆ ಕೋರಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ . 
ಕರ್ನಾಟಕ ಸರ್ಕಾರದ ಸಾಲ ( 30 % ) 

ರೂ . 540.00 ಲಕ್ಷಗಳು 
ಆರ್ಥಿಕ ಸಂಸ್ಥೆಗಳಿಂದ ಸಾಲ (50 %) 

ರೂ . 900 .00 ಲಕ್ಷಗಳು 
ಸ್ಥಳೀಯ ಸಂಸ್ಥೆಯ ವಂತಿಕೆ ( 20 %) 

ರೂ . 360 .00 ಲಕ್ಷಗಳು 
ಒಟ್ಟು 

ರೂ . 1800. 00 ಲಕ್ಷಗಳು 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಸರ್ಕಾರವು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ನಅಇ 07 ಯುಡಿಎಸ್ 2010 , ಬೆಂಗಳೂರು, ದಿನಾಂಕ : 9 - 11 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ಜಿಲ್ಲೆಯ ಚಿತ್ತಾಪುರ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆಯನ್ನು ಅಂದಾಜು 
ರೂ . 1800.00 ಲಕ್ಷಗಳಲ್ಲಿ ( ರೂ . ಒಂದು ಸಾವಿರದ ಎಂಟುನೂರು ಲಕ್ಷಗಳಲ್ಲಿ ಮಾತ್ರ) ಯೋಜನೆಯನ್ನು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು 
ಒಳಚರಂಡಿ ಮಂಡಳಿಯು “ ಒಳಚರಂಡಿ ಯೋಜನೆಯಡಿ ಕೈಗೆತ್ತಿಕೊಳ್ಳಲು ಈ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗೊಳಪಟ್ಟು ಆಡಳಿತಾತ್ಮಕ 
ಮಂಜೂರಾತಿಯನ್ನು ನೀಡಿದೆ. 

1. Increment cost due to increase in prices or delay of project to be borne by the ULB concerned : 
2 . ETP , charges should be restricted to 10 % on estimate only without taking tender premium into consideration for 

calculating ETP charges. 


೩೩೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩೦, ೨೦೧೦ 


ಭಾಗ- ೧ 


3 . Provisions of KTPP Act/Rules to be followed in timely completion of project. 
4, Water rates as proposed by KUWS & DB has to be implemented to meet O & M cost. 
5 . Escalation cost willnot be borne by the Government. 
6. ಸದರಿ ಕಾಮಗಾರಿಯನ್ನು ಕೈಗೊಳ್ಳುವಾಗ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ 1999 ಮತ್ತು 

ನಿಯಮ 2000 ನ್ನು ಪಾಲಿಸುವುದು. 
7. ಅಂದಾಜು ಪರಿಷ್ಕರಣೆಗೆ ಯಾವುದೇ ಅವಕಾಶ ನೀಡಕೂಡದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : FD 679 Exp-9 : 2009, ದಿನಾಂಕ : 1 -10 - 2010 ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಎಂ . ಹಿರೇಮಠ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2805 

- ನಗರಾಭಿವೃದ್ಧಿ ಇಲಾಖೆ, 

ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಹಡಗಲಿ ಪಟ್ಟಣಕ್ಕೆ ತುಂಗಭದ್ರಾ ನದಿಯ ಮೂಲದಿಂದ 2ನೇ ಹಂತದ ನೀರು ಸರಬರಾಜು ಯೋಜನೆಯನ್ನು 

ಅಂದಾಜು ರೂ . 1994.00 ಲಕ್ಷಗಳಲ್ಲಿ ಕೈಗೆತ್ತಿಕೊಳ್ಳಲು ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ . 
ಓದಲಾಗಿದೆ : ವ್ಯವಸ್ಥಾಪಕ ನಿರ್ದೇಶಕರು, ಕನನೀಸ ಮತ್ತು ಒಚ ಮಂಡಳಿ ರವರ ಪತ್ರ ಸಂಖ್ಯೆ : 

ಕಜಮಂ: ಮುಅ( ಉ )/ಎಸ್‌ಜಿಇಇ( ಜಿ)/ಉಮುಅ (2)/ ತಾಸl/ ಸ. ಅ -1/ 973/2010 -11, ದಿನಾಂಕ : 1 - 10 - 2010 
ಪ್ರಸ್ತಾವನೆ : 

ಹಡಗಲಿ ಪಟ್ಟಣವು ಬಳ್ಳಾರಿ ಜಿಲ್ಲೆಯ ತಾಲ್ಲೂಕು ಕೇಂದ್ರವಾಗಿದ್ದು, 2001ರ ಜನಗಣತಿಯಂತೆ ಈ ಪಟ್ಟಣದ ಜನಸಂಖ್ಯೆಯು 23,404 ಇದ್ದು, 
ಹಾಲಿ 28 ,000 ಇರುತ್ತದೆ. ಹಾಲಿ ಈ ನಗರಕ್ಕೆ ತುಂಗಭದ್ರಾ ನದಿ ಮೂಲದಿಂದ ನೀರು ಸರಬರಾಜು ಯೋಜನೆಯನ್ನು ಕೈಗೆತ್ತಿಕೊಂಡು 2000 
ಇಸವಿಯಲ್ಲಿ ಅನುಷ್ಠಾನಗೊಳಿಸಲಾಯಿತು. ಈ ಯೋಜನೆಯನ್ನು 2021ರಲ್ಲಿ ನಿರೀಕ್ಷಿಸಿದ 36,000 ಜನಸಂಖ್ಯೆಗೆ ತಲಾ ದಿನಂಪ್ರತಿ 110 ಲೀಟರ್ ನೀರು 
ಪೂರೈಕೆ ಮಾಡುವಂತೆ ಯೋಜಿಸಲಾಗಿತ್ತು. ತುಂಗಭದ್ರಾ ನದಿ ಬೇಸಿಗೆ ದಿನಗಳಲ್ಲಿ ನದಿಯಲ್ಲಿನ ಹರಿವು ಕಡಿಮೆಯಾಗಿ ಕ್ರಮೇಣವಾಗಿ ಭತ್ತಿಹೋಗುತ್ತಿದ್ದು, 
ಬೇಸಿಗೆಯಲ್ಲಿ ನೀರು ಸರಬರಾಜು ಮಾಡಲು ಸಾಧ್ಯವಾಗದ ಕಾರಣ ಪ್ರಸ್ತುತ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಈ ಯೋಜನೆಯಡಿಯಲ್ಲಿ 
ನಿರ್ಮಿಸಿದ್ದ ಕೇಂದ್ರ ಸ್ಥಾವರವು ತುಂಗಭದ್ರಾ ಅಣೆಕಟ್ಟಿನ ಹಿನ್ನೀರಿನ ಬಳಿ ನಿರ್ಮಿಸಿರುವುದರಿಂದ, ಅಣೆಕಟ್ಟು ತುಂಬಿದಾಗ ಮತ್ತು ನೀರಿನ ಅಲೆಯಿಂದ 
ಮೂಲ ಸ್ಥಾವರವು ಕೆಲವು ದಿನಗಳು ನೀರಿನಲ್ಲಿ ಮುಳುಗಿ ಹೋಗುವುದರಿಂದ ಪಟ್ಟಣಕ್ಕೆ ನೀರು ಸರಬರಾಜು ಮಾಡಲು ಸಾಧ್ಯವಾಗುವುದಿಲ್ಲ. 

ಹಡಗಲಿ ಪಟ್ಟಣಕ್ಕೆ ರೂ . 1120.00 ಲಕ್ಷಗಳ ಒಳಚರಂಡಿ ಯೋಜನೆಗೆ ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು , ಕಾಮಗಾರಿಗಳು 
ಪ್ರಗತಿಯಲ್ಲಿವೆ. ಒಳಚರಂಡಿ ಯೋಜನೆಯು ಸಮರ್ಪಕವಾಗಿ ನಡೆಯಲು ತಲಾ ದಿನಂಪ್ರತಿ 135 ಲೀಟರ್‌ನಂತೆ ನೀರನ್ನು ಸರಬರಾಜು 
ಮಾಡಬೇಕಾಗಿರುತ್ತದೆ. ಆದ್ದರಿಂದ 2ನೇ ಹಂತದ ನೀರು ಸರಬರಾಜು ಯೋಜನೆಯನ್ನು ಹಡಗಲಿ ಪಟ್ಟಣಕ್ಕೆ , ತುಂಗಭದ್ರಾ ನದಿಯ ರಜವಾಲ್ 
ಹತ್ತಿರವಿರುವ ಬ್ಯಾರೇಜ್ ನಿಂದ ನೀರು ಸರಬರಾಜು ಮಾಡಲು ಉದ್ದೇಶಿಸಿ ಯೋಜನೆಯನ್ನು ರೂಪಿಸಲಾಗಿದೆ. 

ಸದರಿ ಯೋಜನೆಯನ್ನು ಮಂಡಳಿ ಹಾಗೂ ಲೋಕೋಪಯೋಗಿ ಇಲಾಖೆಯ 2010 -11ನೇ ಸಾಲಿನ ದರಪಟ್ಟಿಯನ್ವಯ ಅಂದಾಜು ರೂ . 
6150.00 ಲಕ್ಷಗಳಿಗೆ ಕೊಳವೆ ನೀರು ಸರಬರಾಜು ಯೋಜನೆಯಡಿ ಕೈಗೆತ್ತಿಕೊಳ್ಳಲು ವ್ಯವಸ್ಥಾಪಕ ನಿರ್ದೇಶಕರು , ಕರ್ನಾಟಕ ನಗರ ನೀರು ಸರಬರಾಜು 
ಮತ್ತು ಒಳಚರಂಡಿ ಮಂಡಳಿರವರು ಆಡಳಿತಾತ್ಮಕ ಅನುಮೋದನೆ ಕೋರಿ ಮೇಲೆ ಓದಲಾದ ಪತ್ರದಲ್ಲಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 
ಸರ್ಕಾರವು ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ನಅಇ 17 ಯುಡಬ್ಲೂಎಸ್ 2010, ಬೆಂಗಳೂರು, ದಿನಾಂಕ : 9 -11 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಹಡಗಲಿ ಪಟ್ಟಣಕ್ಕೆ ತುಂಗಭದ್ರಾ ನದಿಯ ಮೂಲದಿಂದ 2ನೇ ಹಂತದ ನೀರು 
ಸರಬರಾಜು ಯೋಜನೆಯನ್ನು ಅಂದಾಜು ರೂ . 1994.00 ಲಕ್ಷಗಳಲ್ಲಿ ( ರೂ . ಒಂದು ಸಾವಿರದ ಒಂಬೈನೂರ ತೊಂಬತ್ತಾ ನಾಲ್ಕು ಲಕ್ಷಗಳು ಮಾತ್ರ) 
ನಗರ ನೀರು ಸರಬರಾಜು ಯೋಜನೆಯಡಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯು ಈ ಕೆಳಕಂಡ ಷರತ್ತುಗಳನ್ವಯ 
ಕೈಗೆತ್ತಿಕೊಳ್ಳಲು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ. 

(i) Permission ofWater Resources Department to be sought beforehand for drawing additional water ; 
( ii) ETP, charges /Contingencies to be restricted to 10 % of the basic cost of the Project. 
(iii) No escalation and tender premium charges would be allowed . This need to be borne by the ULB itself ; 
( iv ) Water Rates as proposed by KUWS& DB., have to be implemented to meet the O & M cost . 
(V ) KTPP provisions, quality control and timely completion should be ensured . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್ಡಿ : 695 ಇಎಕ್ಸ್ಪಿ- 9: 2010, (ಆರ್‌ಎಫ್ - 45206) ದಿನಾಂಕ : 1- 10 
2010 ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಎಂ . ಹಿರೇಮಠ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2806 

ನಗರಾಭಿವೃದ್ಧಿ ಇಲಾಖೆ. 


